


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೫೧ ಬೆಂಗಳೂರು, ಗುರುವಾರ, ಅಕ್ಟೋಬರ್‌ ೬, ೨೦೧೬ (ಆಶ್ಚಯುಜ ೧೪, ಶಕ ವರ್ಷ ೧೯೩೮) ಸಂಚಿಕೆ ೪೦ 
Volume 151 Bengaluru, Thursday, October 6, 2016 (Aashwayuja 14, Shaka Varsha 1938) Issue 40 
ಭಾಗ ೧ 


ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 
ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ಕಂದಾಯ ಸಚಿವಾಲಯ 


ವಿಷಯ: ತುಮಕೂರು ಜಿಲ್ಲೆ, ಕೊರಟಗೆರೆ ತಾಲ್ಲೂಕು, ಕಸಬಾ ಹೊಬಳಿ, ಮೂಡ್ಡಪಣ್ಣೆ ಗ್ರಾಮದ ಸ.ನಂ. 38ರಲ್ಲಿ 
2-00 ಎಕರೆ ಗೋಮಾಳ ಜಮೀನನ್ನು ತಾಲ್ಲೂಕು ಕುರುಬರ ಸಂಘ(ರಿ), ಕೊರಟಗೆರೆ ತಾಲ್ಲೂಕು, ಇವರಿಗೆ 
ಮಂಜೂರು ಮಾಡುವ ಕುರಿತು. 


ಓದಲಾಗಿದೆ: ಪ್ರಾದೇಶಿಕ ಆಯುಕ್ತರು, ಬೆಂಗಳೂರು ವಿಭಾಗ, ಬೆ೦ಗಳೂರು ರವರ ಪತ್ರ 
ಸಂಖ್ಯೆ: ಎಲ್‌ಎನ್‌ಡಿ/ಸಿಆರ್‌/6/2014-15, ದಿನಾ೦ಕ: 29-04-2014. 

ಪ್ರಸ್ತಾವನೆ : 

ಮೇಲೆ ಓದಲಾದ ಪತ್ರದಲ್ಲಿ ಪ್ರಾದೇಶಿಕ ಆಯುಕ್ತರು, ಬೆ೦ಗಳೂರು ವಿಭಾಗ, ಬೆ೦ಗಳೂರು ರವರು ಜಿಲ್ಲಾಧಿಕಾರಿ, ತುಮಕೂರು ಜಿಲ್ಲೆ, ತುಮಕೂರು 
ರವರು ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳುಹಿಸಿದ್ದಾರೆ. ತಹಶೀಲ್ದಾರ್‌, ಕೊರಟಗೆರೆ ತಾಲ್ಲೂಕು, ರವರ ವರದಿ ಪ್ರಕಾರ ಮೂಡ್ಲಪಣ್ಣೆ ಗ್ರಾಮದ ವಿವಿಧ 
ಸರ್ವೆ ನಂಬರುಗಳಲ್ಲಿ 167-08ಎಕರೆ ಗೋಮಾಳ ಜಮೀನಿದ್ದು, ಗ್ರಾಮದ ಜಾನುವಾರುಗಳ ಸಂಖ್ಯೆಗನುಗುಣವಾಗಿ ಸಾಕಷ್ಟು ಗೋಮಾಳ ಜಮೀನು 
ಲಭ್ಯವಿರುತ್ತದೆ. ಕೊರಟಗೆರೆ ಟೌನ್‌ 14ನೇ ವಾರ್ಡ್‌ಗೆ ಸೇರಿದ ಮೂಡ್ಲಪಣ್ಣೆ ಗ್ರಾಮದಲ್ಲಿ 154 ಜಾನುವಾರುಗಳಿದ್ದು, ನಿಯಮಾನುಸಾರ 45-00 ಎಕರೆ 
ಜಮೀನನ್ನು ಕಾಯ್ದಿರಿಸಬೇಕಾಗಿದ್ದು, ಉಳಿದ 122-00 ಎಕರೆ ಜಮೀನು ಲಭ್ಯವಿರುವುದಾಗಿ ಹಾಗೂ ಪಸ್ತಾವಿತ ಜಮೀನು ಬಗರ್‌ ಹುಕುಂ ಸಾಗುವಳಿಯಿಂದ 
ಮುಕ್ತವಾಗಿದ್ದು, ನಮೂನೆ 50 ಮತ್ತು ನಮೂನೆ 53ರ ಅರ್ಜಿಗಳು ಬಾಕಿ ಇರುವುದಿಲ್ಲವೆಂದು ತಿಳಿಸಿರುತ್ತಾರೆ. ಮುಂದುವರಿದು ಪ್ರಸ್ತಾಪಿತ ಜಮೀನಿನ ಸ್ಥಳ 
ತನಿಖೆ ಮಾಡಲಾಗಿದ್ದು, ಸದರಿ ಜಮೀನಿನಲ್ಲಿ ಯಾವುದೇ ರೀತಿಯ ಬೆಲೆ ಬಾಳುವ ಮರಗಿಡಗಳು ಇರುವುದಿಲ್ಲವೆಂದು ಹಾಗೂ ಯಾವುದೇ ಕಟ್ಟಡಗಳು 
ಇರುವುದಿಲ್ಲವೆಂದು ಸದರಿ ಜಮೀನು ಕಲ್ಲುಬಂಡೆಗಳಿಂದ ಕೂಡಿದ್ದು, ವ್ಯವಸಾಯಕ್ಕೆ ಯೋಗ್ಯವಾಗಿರುವುದಿಲ್ಲವೆಂದು ಹಾಗೂ ಪ್ರಸ್ತಾಪಿತ ಜಮೀನಿಗೆ ರಸ್ತೆ 
ಸಂಪರ್ಕ ಇರುವುದಾಗಿ ವರದಿಮಾಡಿರುತ್ತಾರೆ. ಕರ್ನಾಟಕ ಭೂ ಕಂದಾಯ ನಿಯಮಗಳು, 1966ರ ನಿಯಮ 97(4)ರನ್ವಯ ಗೋಮಾಳ ಶೀರ್ಷಿಕೆಯಿಂದ 
ತಗ್ಗಿಸಿ ಸದರಿ ಜಮೀನನ್ನು ಮಂಜೂರು ಮಾಡಲು ಅನುಮತಿ ನೀಡಬೇಕಾಗುತ್ತದೆ. 


ಸರ್ಕಾರದಿಂದ ಲಭ್ಯವಿರುವ ಹೈನುಗಾರಿಕೆ, ಕೋಳಿಸಾಕಾಣಿಕೆ ಹಾಗೂ ಜನಾಂಗದ ವಿದ್ಯಾರ್ಥಿಗಳಿಗೆ ಎಲ್ಲಾ ರೀತಿಯ ವಿದ್ಯಾಲಯಗಳನ್ನು 
ಪ್ರಾರಂಭಿಸಲು ಹಾಗೂ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದ್ದು ಹಾಗೂ ಇತರೆ ಹಲವಾರು ಕಾರ್ಯಕ್ರಮಗಳನ್ನು ಸಂಸ್ಥೆಯು ನಿರ್ವಹಿಸಿಕೊಂಡು 
ಬರುತ್ತಿರುವುದಾಗಿ ತಹಶೀಲ್ದಾರ್‌ ರವರು ವರದಿಯಲ್ಲಿ ತಿಳಿಸಿದ್ದು ಅಧ್ಯಕ್ಷರು, ತಾಲ್ಲೂಕು ಕುರುಬರ ಸಂಘ (ರಿ), ಕೊರಟಗೆರೆ ಇವರು ಸಹ ಸಂಸ್ಥೆಯ 
ಧ್ಯೇಯೋದ್ದೇಶಗಳನ್ನು ವಿವರಿಸಿದ್ದು, ಬಡ ಶಾಲಾ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಶಾಲೆ ತೆರೆಯುವುದು, ಸ್ವಯಂ ಉದ್ಯೋಗ ಕಲ್ಪಿಸಲು ಅರ್ಹ ಅಭ್ಯರ್ಥಿಗಳಿಗೆ 
ವಿವಿಧ ಕೌಶಲ್ಯ ತರಬೇತಿ ನೀಡುವುದು, ಸಾಮೂಹಿಕ ವಿವಾಹಗಳನ್ನು ಪ್ರೋತ್ಸಾಹಿಸುವುದು ಹಾಗೂ ವಿವಿಧ ಸಭೆ ಸಮಾರಂಭಗಳನ್ನು ಉಚಿತ ಆರೋಗ್ಯ 
ತಪಾಸಣಾ ಶಿಬಿರಗಳನ್ನು ಏರ್ಪಡಿಸಲು ಒಂದು ಸುಸಜ್ಜಿತ ಕನಕಭವನ ನಿರ್ಮಾಣ ಮಾಡಲು ಉದ್ದೇಶಿಸಲಾಗಿದೆ ಎಂದು ತಿಳಿಸಿರುತ್ತಾರೆ. ಮುಂದುವರೆದು, 
ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಗ್ರಂಥಾಲಯ, ವಾಚನಾಲಯ ಮುಂತಾದ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಸಂಘದ ಮುಖ್ಯ 
ಉದ್ದೇಶವಾಗಿದೆ ಎಂದು ತಿಳಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಸದರಿ ಭೂ ಮಂಜೂರಾತಿ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. 

ಪ್ರಾದೇಶಿಕ ಆಯುಕ್ತರು, ಬೆಂಗಳೂರು ವಿಭಾಗ, ಬೆಂಗಳೂರು ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಕಂಇ 43 ಎಲ್‌ಜಿಟಿ 2014, ಬೆಂಗಳೂರು, ದಿನಾಂಕ: 18-07-2016. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆ, ಕೊರಟಗೆರೆ ತಾಲ್ಲೂಕು, ಕಸಬಾ ಹೋಬಳಿ, ಮೂಡ್ಡಪಣ್ಣೆ ಗ್ರಾಮದ 
ಸ.ನಂ. 38ರಲ್ಲಿ 2-00 ಎಕರೆ ಗೋಮಾಳ ಜಮೀನನ್ನು ತಾಲ್ಲೂಕು ಕುರುಬರ ಸಂಘ (ರಿ), ಕೊರಟಗೆರೆ ತಾಲ್ಲೂಕು, ಕೊರಟಗೆರೆ ಇವರಿಗೆ ವಿವಿಧ 


(೯೮೫) 


೯೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೬, ೨೦೧೬ ಭಾಗ೧ 





ಉದ್ದೇಶಗಳಿಗಾಗಿ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು, 1969ರ ನಿಯಮ 22-ಎ ರನ್ವಯ ಪ್ರಚಲಿತ ಮಾರುಕಟ್ಟೆ ದರ ಹಾಗೂ ನಿಯಮಾನುಸಾರ 
ಇತರೆ ಶುಲ್ಕಗಳನ್ನು ವಿಧಿಸಿ ಹಾಗೂ ನಗರ/ಮುನಿಸಿಪಲ್‌ ವ್ಯಾಪ್ತಿಯೊಳಗೆ ಬರುವ ಸರ್ಕಾರಿ ಜಮೀನನ್ನು ಯಾವುದೇ ಖಾಸಗಿ ಸಂಸ್ಥೆ ಅಥವಾ ವ್ಯಕ್ತಿಗಳಿಗೆ 
ಮಂಜೂರು ಮಾಡಬಾರದೆಂದು ನಿಯಮಗಳಲ್ಲಿ ಇರುವ ಅವಕಾಶವನ್ನು ಸಡಿಲಿಸಿ ಮಂಜೂರು ಮಾಡಿ ಆದೇಶಿಸಿದೆ. 
1 ಜಮೀನು ಹಸ್ತಾಂತರ ಪ್ರಕ್ರಿಯೆಯನ್ನು ಜಿಲ್ಲಾದಿಕಾರಿ, ತುಮಕೂರು ಜಿಲ್ಲೆ ಇವರು ನಿಯಮಾನುಸಾರ ನಿರ್ವಹಿಸಲು ನಿರ್ದೇಶನ 
ನೀಡಿದೆ. 
2... ಮಂಜೂರಾದ ಭೂಮಿಯನ್ನು ಯಾವ ಉದ್ದೇಶಕ್ಕೆ ಮಂಜೂರು ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಎರಡು ವರ್ಷಗಳ 
ಅವಧಿಯೊಳಗೆ ಉಪಯೋಗಿಸತಕ್ಕದ್ದು. 


3. ಮಂಜೂರು ಮಾಡಲ್ಪಡುವ ಜಮೀನಿನ ಮೇಲೆ ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ ಈ ಮಂಜೂರಾತಿಯ 
ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ. 

4. ಮಂಜೂರಾದ ಜಮೀನನ್ನು ಕಂದಾಯ ಇಲಾಖೆಯ ಅನುಮತಿ ಇಲ್ಲದೆ ಮಾರಾಟ ಮಾಡುವುದಾಗಲಿ, ಗುತ್ತಿಗೆ/ಉಪಗುತ್ತಿಗೆ 
ನೀಡುವುದಾಗಲಿ, ಅಡಮಾನ, ವರ್ಗಾವಣೆ, ದಾನ, ಇತರೆ ಯಾವುದೇ ರೀತಿಯ ಪರಭಾರೆಯನ್ನು ಮಾಡಬಾರದು ಹಾಗೂ ಸಂಸ್ಥೆಗೆ 
ಅವಶ್ಯವಿಲ್ಲವೆಂದು ಕಂಡುಬಂದಲ್ಲಿ ಕಂದಾಯ ಇಲಾಖೆಗೆ ಹಿಂದಿರುಗಿಸತಕ್ಕದ್ದು. 

5. ಮಂಜೂರಾದ ಜಮೀನಿನಲ್ಲಿ, ಅಭಿವೃದ್ಧಿ ಕಾರ್ಯಗಳನ್ನು ಆರಂಭಿಸುವ ಪೂರ್ವದಲ್ಲಿ ಶಾಸನಬದ್ಧವಾಗಿ ಪಡೆಯಬೇಕಾದ 
ಪರಾವಾನಗಿಗಳನ್ನು ಸಂಬಂದಿತ ಪ್ರಾಧಿಕಾರಗಳಿಂದ ಪಡೆಯತಕ್ಕದ್ದು ಹಾಗೂ ನಿಯಮಾನುಸಾರ ಪಾವತಿಸಬೇಕಾದ ಎಲ್ಲಾ 
ಶುಲ್ಕಗಳನ್ನು ಕಡ್ಡಾಯವಾಗಿ ಪಾವತಿಸತಕ್ಕದ್ದು. 

6. ಮಂಜೂರಾದ ಜಮೀನು 1969ರ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ಧವಾಗಿದ್ದು, ಸದರಿ ನಿಯಮಗಳ 
ಉಲ್ಲಂಘನೆಯಾದಲ್ಲಿ, ಈ ಮಂಜೂರಾತಿ ಆದೇಶ ತನ್ನಷ್ಟಕ್ಕೆ ತಾನೇ ರದ್ದಾಗುವುದು ಹಾಗೂ ಯಾವುದೇ ಪರಿಹಾರ ನೀಡದೆ 
ಮಂಜೂರಾದ ಜಮೀನನ್ನು ಸರ್ಕಾರದ ವಶಕ್ಕೆ ಪಡೆಯಲಾಗುವುದು. 


P.R.530 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50, 50 ರೇವಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ. (ಭೂ ಮಂಜೂರಾತಿ-3) 
ಕಂದಾಯ ಸಚಿವಾಲಯ 


ವಿಷಯ : ಸೇನಾ, ವಾಯು ಹಾಗೂ ನೌಕಾದಳದ ಅಧಿಕಾರಿ ಸಿಬ್ಬಂದಿಗಳಿಗೆ ವಸತಿ (0೦೧11016) ದೃಢೀಕರಣ ಪತ್ರ ವಿತರಿಸುವ ಬಗ್ಗೆ. 


ಓದಲಾಗಿದೆ: ನಿರ್ದೇಶಕರು, ಅಟಲ್‌ಜೀ ಜನಸ್ನೇಹಿ ನಿರ್ದೇಶನಾಲಯರವರ ಪತ್ರ ಸಂಖ್ಯೆ: ಕಂಇ%/ಎಜೆಎಸ್ಕೆ/ಆಡಳಿತ-59/13-14, 
ದಿನಾಂಕ: 01.03.2016. 

ಪ್ರಸ್ತಾವನೆ : 

ಮೇಲೆ ಓದಲಾದ ಪತ್ರದಲ್ಲಿ ಅಟಲ್‌ ಜೀ ಜನಸ್ನೇಹಿ ನಿರ್ದೇಶಕರವರು ಭಾರತೀಯ ಸೇನೆ, ವಾಯುಪಡೆ ಹಾಗೂ ನೌಕದಳದಲ್ಲಿ ಸೇವೆ ಸಲ್ಲಿಸುತ್ತಿರುವ 
ಅಧಿಕಾರಿ/ಸಿಬ್ಬಂದಿಗಳು ವಸತಿ (00111016) ದೃಢೀಕರಣ ಪತ್ರವನ್ನು ನೀಡುವಂತೆ ಅರ್ಜಿಯನ್ನು ಸಲ್ಲಿಸುತ್ತಿದ್ದು, ಆದರೆ ಅರ್ಜಿದಾರರುಗಳು ಸಂಬಂಧಿಸಿದ 
ವಿಳಾಸದಲ್ಲಿ ವಾಸವಿಲ್ಲದ ಕಾರಣ ಅರ್ಜಿಯನ್ನು ತಿರಸ್ಕರಿಸಲಾಗುತ್ತದೆ. ಆದುದರಿಂದ ಸದರಿ ಅಧಿಕಾರಿ/ಸಿಬ್ಬಂದಿಗಳು ಸಂಬಂಧಿಸಿದ ವಿಳಾಸದಲ್ಲಿ 
ವಾಸವಿಲ್ಲವೆಂಬ ಕಾರಣದಿಂದ ಅವರುಗಳಿಗೆ ವಸತಿ (2೦71016) ದೃಢೀಕರಣ ಪತ್ರವನ್ನು ನೀಡಲು ನಿರಾಕರಿಸುವುದು ಸರಿಯಾದ ಕ್ರಮವಾಗಿರುವುದಿಲ್ಲ. ಈ 
ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಜನಿಸಿ ವಿದ್ಯಾಭ್ಯಾಸ ಮಾಡಿ ರಕ್ಷಣಾ ಕಾರ್ಯದ ಸಂಬಂಧ ಹೊರರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ಅಧಿಕಾರಿ/ಸಿಬ್ಬಂದಿಗಳಿಗೆ ವಸತಿ (20111019) ದೃಢೀಕರಣ ಪತ್ರ ನೀಡಲು ಈ ಕೆಳಕಂಡ ಅರ್ಹತಾ ಅಂಶಗಳನ್ನು ಆಧಾರವನ್ನಾಗಿಟ್ಟುಕೊಳ್ಳಬಹುದಾಗಿದೆ 
ಎಂದು ಅಭಿಪ್ರಾಯಪಟ್ಟರುತ್ತಾರೆ. 

1. ಕರ್ನಾಟಕದಲ್ಲಿ ಜನಿಸಿದವರು. 

2. ಅವರು ಮತ್ತು ಅವರ ತಂದೆ ಅಥವಾ ತಾಯಿ ಸುಮಾರು ಹತ್ತು ವರ್ಷ ಕರ್ನಾಟಕದಲ್ಲಿ ವಾಸವಾಗಿರುವುದು ಹಾಗೂ ಈ 

ಸಂಬಂಧ ಮತದಾರರ ಗುರುತಿನ ಚೀಟಿ/ಪಡಿತರ ಚೀಟಿಗಳನ್ನು ಹೊಂದಿರುವುದು. 

3. ಹತ್ತನೇ ತರಗತಿಯವರೆಗೆ ಕರ್ನಾಟಕ ರಾಜ್ಯದಲ್ಲಿ ವ್ಯಾಸಂಗ ಮಾಡಿರುವವರು. 

ಮುಂದುವರೆದು ಈ ಮೇಲಿನ ಅರ್ಹತಾ ಅಂಶಗಳನ್ನು ಪರಿಶೀಲಿಸಿ, ಸೂಕ್ತ ದಾಖಲಾತಿಗಳನ್ನು ಸಲ್ಲಿಸುವ ಸೇನಾ, ವಾಯು ಹಾಗೂ ನೌಕದಳದಲ್ಲಿ ಹೊರ 
ರಾಜ್ಯಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಅಧಿಕಾರಿ/ಸಿಬ್ಬಂದಿಗಳಿಗೆ ವಸತಿ (00111016) ದೃಢೀಕರಣ ಪತ್ರಗಳನ್ನು ನೀಡುವ ಸಂಬಂಧ ಸೂಕ್ತ ಆದೇಶ 
ಹೊರಡಿಸುವಂತೆ ಕೋರಿದ್ದಾರೆ. 

ಸದರಿ ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಕಂಇ 75 ಎಜೆಎಸ್‌ 2015, ಬೆಂಗಳೂರು ದಿನಾಂಕ: 28.06.2016. 
ಸ್ನಾವನೆಯಲ್ಲಿ ವಿವರಿಸಿರುವ ಅಂಶಗಳಂತೆ ಭಾರತೀಯ ಸೇನಾ, ವಾಯುಪಡೆ ಹಾಗೂ ನೌಕದಳದಲ್ಲಿ ಸೇವೆ ಸಲ್ಲಿಸುತ್ತಿರುವ 
ಅಧಿಕಾರಿ/ಸಿಬ್ಬಂದಿಗಳು ಸಂಬಂಧಿಸಿದ ವಿಳಾಸದಲ್ಲಿ ವಾಸವಿಲ್ಲದೆ ಹೊರರಾಜ್ಯಗಳಲ್ಲಿ ಸೇವೆ ಸಲ್ಲಿಸುತ್ತಿರುವವರುಗಳಿಗೆ ಈ ಕೆಳಕಂಡ ಅರ್ಹತಾ ಅಂಶಗಳನ್ನು 
ಆಧಾರವಾಗಿಟ್ಟುಕೊಂಡು ವಸತಿ (೦೧71016) ದೃಢೀಕರಣ ಪತ್ರವನ್ನು ನೀಡಲು ಆದೇಶಿಸಲಾಗಿದೆ. 
1. ಕರ್ನಾಟಕದಲ್ಲಿ ಜನಿಸಿದವರು. 


(೬ 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೬, ೨೦೧೬ ೯೮೭ 





2. ಅವರು ಮತ್ತು ಅವರ ತಂದೆ ಅಥವಾ ತಾಯಿ ಸುಮಾರು ಹತ್ತು ವರ್ಷ ಕರ್ನಾಟಕದಲ್ಲಿ ವಾಸವಾಗಿರುವುದು 
ಹಾಗೂ ಈ ಸಂಬಂಧ ಮತದಾರರ ಗುರುತಿನ ಚೀಟಿ/ಪಡಿತರ ಚೀಟಿಗಳನ್ನು ಹೊಂದಿರುವುದು. 
3. ಹತ್ತನೆ ತರಗತಿಯವರೆಗೆ ಕರ್ನಾಟಕ ರಾಜ್ಯದಲ್ಲಿ ವ್ಯಾಸಂಗ ಮಾಡಿರುವವರು. 


P.R 531 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
SC. 100 ಸಿ. ಪುಟ್ಟನಂಜಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ. (ಭೂಮಾಪನ) 
ಒಳಾಡಳಿತ ಸಚಿವಾಲಯ 


ವಿಷಯ : ರಾಜ್ಯ ಪೊಲೀಸ್‌ ಸಿಬ್ಬಂದಿಯವರಿಗೆ ಆರೋಗ್ಯ ಭಾಗ್ಯ ಯೋಜನೆಯಡಿ ಪೊಲೀಸ್‌ ಹೆಲ್ತ್‌ ವೆಲ್‌ಫೇರ್‌ ಟ್ರಸ್ಟ್‌ಗೆ 
ಮರುಪಾವತಿ ಜಾರಿ ವಿಧಾನ ಬದಲಾವಣೆ ಬಗ್ಗೆ. 


ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ ಒಇ 04 ಪೊಸಿಇ 2002, ದಿನಾಂಕ : 01-04-2002. 


2) ಪತ್ರ ಸಂಖ್ಯೆ ಕ ಎಬಿವೈ/263/2014-15, ದಿನಾಂಕ : 08-06-2015 ಮತ್ತು ದಿನಾಂಕ : 21-08-2015, 
ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು. 


3) ಸರ್ಕಾರದ ಆದೇಶ ಸಂಖ್ಯೆ : ಒಇ 188 ಪೊಸಿಇ 2015, ದಿನಾಂಕ : 22-01-2016. 


4) ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ಎಫ್‌ಆರ್‌ & ಬಿ.ಸಿ.ಸಿ) ಇವರ ಅನಧಿಕೃತ ಟಿಪ್ಪಣಿ 
ಸಂಖ್ಯೆ : ಆಇ 164 ಆನಿ 2016, ದಿನಾ೦ಕ : 14-07-2016. 

ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (ರಲ್ಲಿನ ಆದೇಶದಲ್ಲಿ ರಾಜ್ಯ ಪೊಲೀಸ್‌ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಉತ್ತಮ ವೈದ್ಯಕೀಯ ಸೇವೆಗಳು 
ಸಕಾಲದಲ್ಲಿ ಮತ್ತು ಯೋಗ್ಯ ದರದಲ್ಲಿ ದೊರೆಯುವಂತೆ ಮಾಡುವುದನ್ನು ಸರ್ಕಾರವು ಮನಗೊಂಡು ಒಂದು ವಿಶೇಷ ಯೋಜನೆಯನ್ನು ರೂಪಿಸಲು ಟ್ರಸ್ಟನ್ನು 
ಸ್ಥಾಪಿಸಿ, ಸರ್ಕಾರದ ಮಂಜೂರಾತಿಯನ್ನು ಕಾಯ್ದಿರಿಸಿ, ಮತ್ತು ಯೋಜನೆಯ ಪೂರ್ಣ ವಿವರಗಳನ್ನು ಅಂತಿಮಗೊಳಿಸುವುದನ್ನು ಕಾಯ್ದಿರಿಸಿ, ರಾಜ್ಯ 
ಪೊಲೀಸ್‌ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಅನುಕೂಲಕ್ಕಾಗಿ ಆರೋಗ್ಯ ಭಾಗ್ಯ ಯೋಜನೆಯನ್ನು ಜಾರಿಗೊಳಿಸಲು ಸರ್ಕಾರದ ತಾತ್ವಿಕ ಮಂಜೂರಾತಿಯನ್ನು 
ನೀಡಿ ಆದೇಶಿಸಿದೆ. 


ಮೇಲೆ ಓದಲಾದ ಕ್ರಮ ಸಂಖ್ಯೆ (2)ರಲ್ಲಿ ಆರೋಗ್ಯ ಭಾಗ್ಯ ಯೋಜನೆಯಡಿಯಲ್ಲಿ ಚಿಕಿತ್ಸೆ ಪಡೆಯುವ ರಾಜ್ಯ ಪೊಲೀಸ್‌ ಸಿಬ್ಬಂದಿ/ಅಧಿಕಾರಿ 
ಹಾಗೂ ಅವರ ಅವಲಂಬಿತ ಕುಟುಂಬ ಸದಸ್ಯರ ಚಿಕಿತ್ಸಾ ವೆಚ್ಚವನ್ನು ಕರ್ನಾಟಕ ಸರ್ಕಾರ (ವೈದ್ಯಕೀಯ ಹಾಜರಾತಿ) ನಿಯಮ 1963ರ ಪ್ರಕಾರ ಮರು 
ಪಾವತಿಸಿಕೊಳ್ಳುವ ಕರ್ನಾಟಕ ಪೊಲೀಸ್‌ ಹೆಲ್ತ್‌ ವೆಲ್‌ಫೇರ್‌ ಟ್ರಸ್ಟ್‌ ಹೆಸರಿಗೆ ಖಜಾನೆಯಿಂದ ಚೆಕ್‌ ನೀಡುವಲ್ಲಿ ಸಮಸ್ಯೆ ಉಂಟಾಗುತ್ತಿದ್ದು ಅದಕ್ಕೆ ಶಾಶ್ವತ 
ಪರಿಹಾರವನ್ನು ನೀಡುವಂತೆ ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆ೦ಗಳೂರು ಇವರು ಕೋರಿರುತ್ತಾರೆ. 


ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರಲ್ಲಿ ಆರೋಗ್ಯ ಭಾಗ್ಯ ಯೋಜನೆಯಡಿಯಲ್ಲಿ ಚಿಕಿತ್ಸೆ ಪಡೆಯುವ ರಾಜ್ಯ ಪೊಲೀಸ್‌ ಸಿಬ್ಬಂದಿ/ಅಧಿಕಾರಿ 
ಹಾಗೂ ಅವಲಂಬಿತ ಕುಟುಂಬ ಸದಸ್ಯರ ಚಿಕಿತ್ಸಾ ವೆಚ್ಚವನ್ನು ಕರ್ನಾಟಕ ಸರ್ಕಾರ (ವೈದ್ಯಕೀಯ ಹಾಜರಾತಿ) ನಿಯಮಗಳು 1963ರ ಪ್ರಕಾರ 
ಮರುಪಾವತಿಸಿಕೊಳ್ಳುವಾಗ ಕರ್ನಾಟಕ ಪೊಲೀಸ್‌ ಹೆಲ್ತ್‌ ವೆಲ್‌ಫೇರ್‌ ಟ್ರಸ್ಟ್‌ ಹೆಸರಿಗೆ ಜುಲೈ 2016ರ ಅಂತ್ಯದ ವರೆಗೂ ಖಜಾನೆಯಿಂದ ಚೆಕ್‌ ನೀಡಲು 
ಆದೇಶಿಸಿದೆ. 


ಮೇಲೆ ಓದಲಾದ ಕ್ರಮ ಸಂಖ್ಯೆ (4)ರಲ್ಲಿನ ಅನಧಿಕೃತ ಟಿಪ್ಪಣಿಯಲ್ಲಿ ಆರ್ಥಿಕ ಇಲಾಖೆಯು ಪೊಲೀಸ್‌ ಇಲಾಖೆಯ ಸಿಬ್ಬಂದಿಯವರಿಗೆ ಆರೋಗ್ಯ 
ಭಾಗ್ಯ ಯೋಜನೆಗೆ ಸಂಬಂಧಿಸಿದಂತೆ ಸರ್ಕಾರದ ಮಂಜೂರಾತಿ ನೀಡುವ ಬಗ್ಗೆ ಕಾರ್ಯದರ್ಶಿ (ಆ ಮತ್ತು ಸಂ) ಆರ್ಥಿಕ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ 
ದಿನಾಂಕ : 07-06-2016 ರಂದು ನಡೆದ ಸಭಾ ನಡವಳಿಯ ಪ್ರತಿಯನ್ನು ಕಳುಹಿಸಿ ಸದರಿ ಸಭೆಯಲ್ಲಿ ತೀರ್ಮಾನಿಸಿದಂತೆ ಆರೋಗ್ಯ ಭಾಗ್ಯ ಯೋಜನೆ 
ಅನುಷ್ಠಾನಗೊಳಿಸುವ ಬಗ್ಗೆ ಸೂಕ್ತ ಸರ್ಕಾರದ ಆದೇಶವನ್ನು ಹೊರಡಿಸುವಂತೆ ಕೋರಿರುತ್ತಾರೆ. 


ಆರೋಗ್ಯ ಭಾಗ್ಯ ಯೋಜನೆ : 
1... ಯೋಜನೆ ವಿವರ 

9 ಆರೋಗ್ಯ ಭಾಗ್ಯ ಯೋಜನೆಯನ್ನು ಮಹಾ ನಿರ್ದೇಶಕರು ಹಾಗೂ ಆರಕ್ಷಕ ಮಹಾ ನಿರೀಕ್ಷಕರು ಇವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ 
ಪೊಲೀಸ್‌ ಹೆಲ್ತ್‌ ವೆಲ್‌ಫೇರ್‌ ಟ್ರಸ್ಟ್‌ ನಿರ್ವಹಿಸಿಕೊಂಡು ಬರಲಾಗುತ್ತಿದೆ. 

* ಕರ್ನಾಟಕ ಸರ್ಕಾರಿ ನೌಕರರ (ವೈದ್ಯಕೀಯ ಹಾಜರಾತಿ ನಿಯಮ 1963 ರಡಿಯಲ್ಲಿ ಸರ್ಕಾರದಿಂದ ಮಾನ್ಯತೆ ಪಡೆದ ಆಸ್ಪತ್ರೆಗಳನ್ನು ಮಾತ್ರ 
ಈ ಯೋಜನೆಯಡಿ ಗುರುತಿಸಲಾಗಿದ್ದು, ಸರ್ಕಾರದ ಆದೇಸ ಸಂಖ್ಯೆ : ಸಿಆಸುಇ 2 ಎಸ್‌ಎಂಆರ್‌ 2008, ದಿನಾಂಕ 
24-10-2009 ರಂತೆ ಸಿಜಿಹೆಚ್‌ಎಸ್‌ ದರಗಳನ್ನು ಅನುಸರಿಸಿ ವೈದ್ಯಕೀಯ ವೆಚ್ಚ ಮರುಪಾವತಿ ಮಾಡಲಾಗುತ್ತಿದೆ. 

* ಈ ಯೋಜನೆಯ ಬಾಬ್ದು ದಿನಾಂಕ : 01-04-2012 ರಿಂದ ಜಾರಿಗೆ ಬರುವಂತೆ ವಂತಿಗೆ ಮೊತ್ತವನ್ನು ಪತ್ರಾಂಕಿತ ಅಧಿಕಾರಿಗಳಿಗೆ ₹ 50 
ರಿಂದ ₹. 110/- ಕ್ಕೆ ಮತ್ತು ಅಪತ್ರಾಂಕಿತ ಅಧಿಕಾರಿಗಳಿಗೆ ₹ 40/- ರಿಂದ ₹. 100/- ಹೆಚ್ಚಿಸಲಾಗಿದೆ. 

* ಈ ಯೋಜನೆಯಡಿ ಒಳರೋಗಿ ಚಿಕಿತ್ಸಾ ಸೌಲಭ್ಯವನ್ನು ಮಾತ್ರ ಪಡೆಯಲು ಅವಕಾಶವಿದೆ. ಹೊರರೋಗಿ ಮತ್ತು ಕೆಲವು ಇತರೇ 
ಚಿಕಿತ್ಸೆಯನ್ನು ಈ ಯೋಜನೆಯಡಿ ಪಡೆಯಲು ಸಾಧ್ಯವಿರುವುದಿಲ್ಲ. 


೯೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೬, ೨೦೧೬ ಭಾಗ ೧ 





2. ಆರೋಗ್ಯ ಭಾಗ್ಯ ಯೋಜನೆಯಡಿ ಪರಿಗಣಿಸಲಾದ ಖಾಯಿಲೆಗಳು : 
9 ಹೃದಯಕ್ಕೆ ಸಂಬಂಧಿಸಿದ ಖಾಯಿಲೆ (ವೈದ್ಯಕೀಯ ಚಿಕಿತ್ಸೆ ಅಥವಾ ಶಸ್ತ್ರ ಚಿಕಿತ್ಸೆ ಅಗತ್ಯವಿರುವುದು) 
* ಮೂತ್ರಪಿಂಡ ತೊಂದರೆಗಳು 
9 ಎಲ್ಲಾ ರೀತಿಯ ಕ್ಯಾನ್ಸರ್‌ 
9 ತುರ್ತು ಚಿಕಿತ್ಸೆ ಅಗತ್ಯವಿರುವ ಎಲ್ಲಾ ಖಾಯಿಲೆಗಳು 
9 ಐ.ಸಿ.ಯು ಆರೈಕೆ ಬೇಕಾದ ಎಲ್ಲಾ ಖಾಯಿಲೆಗಳು 
9 ಎಲ್ಲಾ ಗಂಭೀರ ಮತ್ತು ಮಾರಣಾಂತಿಕ ಖಾಯಿಲೆಗಳು 
* ಹೆರಿಗೆ (ಸಾಮಾನ್ಯ ಮತ್ತು ಸಿಜೇರಿಯನ್‌) 
* ಒಳರೋಗಿಯಾಗಿ ದಾಖಲಾಗಬೇಕಾದ ಕಣ್ಣಿನ ಎಲ್ಲಾ ಖಾಯಿಲೆಗಳು 
* ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಅಗತ್ಯವಿರುವ ಅಘಾತಗಳಿಂದ ಎಲ್ಲಾ ಸಮಸ್ಯೆಗಳು 


3. ಆರೋಗ್ಯ ಭಾಗ್ಯ ಯೋಜನೆಯಡಿ ಪರಿಗಣಿಸಲಾದ ಖಾಯಿಲೆಗಳು 


* ಹೊರರೋಗಿ ಚಿಕಿತ್ಸೆ 
9 ಸೌಂದರ್ಯವರ್ಧಕ ಚಿಕಿತ್ಸೆ 
* ಆತ್ಮಹತ್ಯೆ ಪ್ರಯತ್ನ 
* ಸ್ವ-ಇಚ್ಛಾ ಗರ್ಭಪಾತ 
* ಕುಟುಂಬ ಯೋಜನೆ ಮತ್ತು ಲ್ಯಾಪ್ರೋಸ್ಕೋಪಿಕ್‌ ಸ್ಪರಿಲೈಜೇಷನ್‌ 
* ಸಾಮಾನ್ಯ ದಂತ ಚಿಕಿತ್ಸೆ 
4. ಯೋಜನೆಯಡಿ ಚಿಕಿತ್ಸೆ ನಂತರ ವೈದ್ಯಕೀಯ ಬಿಲ್ಲುಗಳನ್ನು ಪಾವತಿಸಲಾಗುತ್ತಿರುವ ಪ್ರಸ್ತುತ ವಿಧಾನ : 


9 ಚಿಕಿತ್ಸೆ ಅಗತ್ಯವಿರುವ ವ್ಯಕ್ತಿ ಘಟಕಾಧಿಕಾರಿಗಳಿಂದ ದೃಢೀಕರಣ ಪತ್ರವನ್ನು ಪಡೆದು ಮಾನ್ಯತೆ ಪಡೆದ ಆಸ್ಪತ್ರೆಗಳಲ್ಲಿ ಒಳರೋಗಿ ಚಿಕಿತ್ಸೆ 
ಪಡೆಯುವುದು. ತುರ್ತು ಸಮಯದಲ್ಲಿ ಇಲಾಖಾ ಗುರುತಿನ ಪತ್ರ ತೋರಿಸಿ ಆಸ್ಪತ್ರೆಗೆ ದಾಖಲಾಗಬಹುದಾಗಿದೆ. 

9 ಚಿಕಿತ್ಸೆಯ ನಂತರ ಆಸ್ಪತ್ರೆಯಿಂದ ವೈದ್ಯಕೀಯ ಬಿಲ್ಲುಗಳನ್ನು ಕರ್ನಾಟಕ ಪೊಲೀಸ್‌ ಹೆಲ್ತ್‌ ವೆಲ್‌ಫೇರ್‌ ಟಸ್ಟ್‌ಗೆ ಕಳುಹಿಸಲಾಗುವುದು. 

೪. ಆರೋಗ್ಯ ಭಾಗ್ಯ ಯೋಜನೆಯಡಿ ಟಸ್ಟ್‌ ಬಿಲ್ಲುಗಳ ಪರಿಶೀಲನೆಗಾಗಿ ಹೊರಗುತ್ತಿಗೆ ನೀಡಲಾಗಿರುವ ಸಂಸ್ಥೆ ಸಿಜಿಹೆಜ್‌ಎಸ್‌ ದರದ ಪ್ರಕಾರ 
ಬಿಲ್ಲುಗಳ ಪರಿಶೀಲನೆ ಮಾಡಿ ಅರ್ಹತಾ ಮೊತ್ತ ಮಂಜೂರಾತಿಗಾಗಿ ಟ್ರಸ್ಟ್‌ ಕಾರ್ಯದರ್ಶಿಯವರಿಗೆ ವರದಿ ನೀಡುತ್ತದೆ. 

* ಅರ್ಹತಾ ಮೊತ್ತಕ್ಕೆ ಮಂಜೂರಾತಿ ನೀಡಿ, ಸಂಬಂಧಪಟ್ಟ ಆಸ್ಪತ್ರೆಗಳಿಗೆ ನೇರ ಪಾವತಿಯನ್ನು ಇಸಿಎಸ್‌ ಮೂಲಕ ಬ್ಯಾಂಕ್‌ಗೆ ಕಳುಹಿಸಿ 
ಕೊಡಲಾಗುತ್ತದೆ. 

9 ನಂತರ ಬಿಲ್ಲುಗಳನ್ನು ಸಂಬಂಧಪಟ್ಟ ಘಟಕಾಧಿಕಾರಿಗಳಿಗೆ ಕಳುಹಿಸಲಾಗುತ್ತದೆ. ಘಟಕಾಧಿಕಾರಿಗಳು ಶಿಫಾರಸ್ಸು ಮಾಡಿದ ಮೊತ್ತಕ್ಕೆ 
ಮಂಜೂರಾತಿ ಆದೇಶವನ್ನು ಹೊರಡಿಸಿ ಖಜಾನೆಗೆ ಬಿಲ್ಲುಗಳನ್ನು ಸಲ್ಲಿಸಿ ಮರುಪಾವತಿ ಮೊತ್ತಕ್ಕೆ ಚೆಕ್ಕನ್ನು ಟಸ್ಟ್‌ ಹೆಸರಿನಲ್ಲಿ ಪಡೆದು 
ಕಳುಹಿಸುವುದು. 

5. ಯೋಜನೆಯಡಿ ಭರಿಸಲಾದ ಇತರ ವೆಚ್ಚಗಳು ಕ 


*  ಕನ್ಫ್ಯೂಮೇಬಲ್‌ ಮತ್ತು ನಾನ್‌-ಮೆಡಿಕಲ್‌ ವಸ್ತುಗಳ ಮೊತ್ತ ಮರುಪಾವತಿ ಆಗುವುದಿಲ್ಲವಾದ್ದರಿಂದ ಇದನ್ನು ಈ ಯೋಜನೆ ಅಡಿ 
ಪಾವತಿಸಲಾಗುವುದಿಲ್ಲ. ಇದನ್ನು ಫಲಾನುಭವಿ ಪಾವತಿಸಬೇಕು. 

9 ಸರ್ಕಾರದ ಆದೇಶ ಸಂಖ್ಯೆ : ಡಿಪಿಎಆರ್‌ 25 ಎಸ್‌ಎ೦ಆರ್‌ 2012, ದಿನಾಂಕ : 03-07-2014ರಲ್ಲಿ ನಿಗದಿಪಡಿಸಿದ ವಾರ್ಡ್‌ಗಿಂತ 
ಮೇಲಿನ ಹಂತದ ವಾರ್ಡ್‌ ಪಡೆದಲ್ಲಿ ವಾರ್ಡ್‌ ಮತ್ತು ತನ್ಮೂಲಕ ಪ್ಯಾಕೇಜ್‌ ದರದಲ್ಲಾಗುವ ವ್ಯತ್ಯಾಸವನ್ನು ಫಲಾನುಭವಿ ಪಾವತಿಸಬೇಕು. 

*  ಸಿಜೆಹೆಚ್‌ಎಸ್‌ ನಲ್ಲಿ ನಿಗದಿಯಾದ ದರಕ್ಕಿಂತ ಪ್ಯಾಕೇಜ್‌ ದರ/ಸಾಧನ ಸಾಮಾಗ್ರಿಗಳ ದರ ಹೆಚ್ಚಾಗಿದ್ದಲ್ಲಿ ನೋಡಲ್‌ ಏಜೆನ್ಸಿಯ ಅಭಿಪ್ರಾಯ 
ಪಡೆದು ವ್ಯತ್ಯಾಸ ಮೊತ್ತದಲ್ಲಿ ಅರ್ಧದಷ್ಟು ಟಸ್ಟ್‌ ವತಿಯಿಂದ ನೀಡಲಾಗುತ್ತದೆ. 

9 ಸಿಜಿಹೆಚ್‌ಎಸ್‌ ದರದಲ್ಲಿ ಶಸ್ತ್ರ ಚಿಕಿತ್ಸೆಗೆ ಪ್ಯಾಕೇಜ್‌ ದರ ನಿಗದಿಯಾಗಿರದಿದ್ದಲ್ಲಿ ನೋಡಲ್‌ ಏಜೆನ್ಸಿಯವರ ಅಭಿಪ್ರಾಯ ಪಡೆದು ಅರ್ಧದಷ್ಟು 
ಮೊತ್ತವನ್ನು ಟ್ರಸ್ಟ್‌ ವತಿಯಿಂದ ನೀಡಲಾಗುತ್ತದೆ. 

* ಸಿಜಿಹೆಚ್‌ಎಸ್‌ ನಲ್ಲಿ ದರ ನಿಗದಿಯಾಗದ ಸಾಮಗ್ರಿ ಪರಿಕರಗಳನ್ನು ಆಸ್ಪತ್ರೆಯವರು ಹೊರಗಿನಿಂದ ಖರೀದಿಸಿದ್ದಲ್ಲಿ ಅದರ ದರವನ್ನು 
ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 2 ಎಸ್‌ಎ೦ಆರ್‌ 2008, ದಿನಾಂಕ : 24-10-2009ರಲ್ಲಿ ಅವಕಾಶದ ಮೇರೆಗೆ ಇನ್‌ವಾಯ್ಸ್‌ 
ಒದಗಿಸುವ ಷರತ್ತಿನ ಮೇಲೆ ಮರುಪಾವತಿಸಲಾಗುತ್ತದೆ. 


ಯಾವುದೇ ಸಂದರ್ಭದಲ್ಲಿ ಅಧಿಕಾರಿ/ನೌಕರನು ಆರೋಗ್ಯ ಭಾಗ್ಯ ಯೋಜನೆಯಡಿ ಮರುಪಾವತಿ ಪಡೆಯಲು ಇಚ್ಛಿಸದಿದ್ದಲ್ಲಿ ಅಂತಹ ನೌಕರನು 
ಇತರ ಇಲಾಖೆಯ ನೌಕರರಂತೆ ತಮ್ಮ ನಿಯಂತ್ರಣಾಧಿಕಾರಿಗೆ ಮೂಲ ಬಿಲ್ಲುಗಳನ್ನು ಸಲ್ಲಿಸಿ ವೈದ್ಯಕೀಯ ಹಾಜರಾತಿ ನಿಯಮಗಳನ್ವಯ ಮರುಪಾವತಿ 
ಪಡೆಯಲು ಅರ್ಹರಾಗಿರುತ್ತಾರೆ. 


ಸಿಬ್ಬಂದಿ ಆಡಳಿತ ಸುಧಾರಣೆ ಇಲಾಖೆಯು ಜಾರಿಗೆ ತಂದಿರುವ "ಜ್ಯೋತಿ ಸಂಜೀವಿನಿ” ಯೋಜನೆಯ ಅನುಷ್ಠಾನಕ್ಕಾಗಿ ಪ್ರತ್ಯೇಕ ಟ್ರಸ್ಟನ್ನು 
ಸ್ಥಾಪಿಸಿದ್ದು, ಸರ್ಕಾರದಿಂದ ಈ ಟಸ್ಟಿಗೆ ತ್ರೈಮಾಸಿಕ ಹಣ ಬಿಡುಗಡೆ ಮಾಡಲಾಗುತ್ತಿದೆ ಹಾಗೂ ಈ ಯೋಜನೆಯಡಿ ಚಿಕಿತ್ಸೆ ನೀಡಿದ ಆಸ್ಪತ್ರೆಗಳಿಗೆ ಮೊತ್ತವನ್ನು 
ಟ್ರಸ್ಟ್‌ ವತಿಯಿಂದ ನೇರವಾಗಿ ಪಾವತಿಸಲಾಗುತ್ತಿದೆ. ಇದೇ ಕ್ರಮವನ್ನು ಆರೋಗ್ಯ ಭಾಗ್ಯ ಯೋಜನೆಗೂ ಅನುಸರಿಸಬಹುದಾಗಿದೆ. ಆದರೆ ಜ್ಯೋತಿ ಸಂಜೀವಿನಿ 


ಯೋಜನೆಯಡಿ ಬರುವ 6 ಮಾರಣಾಂತಿಕ ಖಾಯಿಲೆಗಳಿಗೆ ಪ್ಯಾಕೇಜ್‌ ದರ ನಿಗದಿಪಡಿಸಿದ್ದು, ಆರೋಗ್ಯ ಭಾಗ್ಯ ಯೋಜನೆಯಡಿ ವೈದ್ಯಕೀಯ ಹಾಜರಾತಿ 
ನಿಯಮಗಳ ಪ್ರಕಾರ ಸಿಜಿಹೆಚ್‌ಎಸ್‌ ದರಗಳನ್ನು ಮಾತ್ರ ಅನ್ವಯಿಸುವುದರಿಂದ ಟ್ರಸ್ಟಿಗೆ 6% ಬಿಲ್ಲಿನ ಮೂಲಕ ಹಣ ಬಿಡುಗಡೆ ಮಾಡುವ ಬದಲು ಈಗಿರುವ 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೬, ೨೦೧೬ ೯೮೯ 





ವಿಧಾನದಲ್ಲಿಯೇ ಕೆಲವು ಅಂಶಗಳನ್ನು ಸೇರಿಸುವ ಮೂಲಕ ಸ್ವಲ್ಪ ಬದಲಾವಣೆಯೊಂದಿಗೆ ಪೊಲೀಸ್‌ ಇಲಾಖೆಯ ಆರೋಗ್ಯ ಭಾಗ್ಯ ಯೋಜನೆಯ ಅಡಿ 
ಪೊಲೀಸ್‌ ಹೆಲ್ತ್‌ ವೆಲ್‌ಫೇರ್‌ ಟಸ್ಟ್‌ಗೆ ಮರುಪಾವತಿ ಜಾರಿ ವಿಧಾನವನ್ನು ಬದಲಾಯಿಸಲು ನಿರ್ಣಯಿಸಿದ್ದು, ಆದ್ದರಿಂದ ಈ ಕೆಳಗಿನಂತೆ ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ : ಒಳ 188 ಪಹೊಸಿಆ 2015, ದಿನಾಂಕ : 21-07-2016. 


ದಿನಾಂಕ : 01-04-2002ರ ಸರ್ಕಾರಿ ಆದೇಶದಲ್ಲಿ ರಾಜ್ಯ ಪೊಲೀಸ್‌ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಅನುಕೂಲಕ್ಕಾಗಿ ಸರ್ಕಾರದ ತಾತ್ವಿಕ 
ಮಂಜೂರಾತಿಯೊಂದಿಗೆ ಜಾರಿಗೊಳಿಸಲಾಗಿರುವ ಆರೋಗ್ಯ ಭಾಗ್ಯ ಯೋಜನೆಯ ಅಡಿ ಪೊಲೀಸ್‌ ಹೆಲ್ತ್‌ ವೆಲ್‌ಫೇರ್‌ ಟ್ರಸ್ಟ್‌ಗೆ ಮರುಪಾವತಿ ಜಾರಿ 
ವಿಧಾನವನ್ನು ಈ ಕೆಳಗಿನ ಬದಲಾವಣೆಗಳೊಂದಿಗೆ ಜಾರಿಗೊಳಿಸಲು ಆದೇಶಿಸಲಾಗಿದೆ : 


|. ಪೊಲೀಸ್‌ ಸಿಬ್ಬಂದಿಯವರಿಗೆ ಆರೋಗ್ಯ ಭಾಗ್ಯ ಯೋಜನೆಯನ್ನು ಪ್ರತ್ಯೇಕ ಯೋಜನೆಯನ್ನಾಗಿ ಜಾರಿಗೆ ತರುವುದು. 

Il. ಈ ಯೋಜನೆಗೆ ಅಗತ್ಯವಿರುವ ಅನುದಾನವನ್ನು ನೂತನ ಲೆಕ್ಕ ಶೀರ್ಷಿಕೆ 2055-00-113-0-06 Arogya Bhagya Scheme for Police 
Forces (NP)-021 Reimbursement of Medical Expenses ಒದಗಿಸಿ, ಸದರಿ ಲೆಕ್ಕ ಶೀರ್ಷಿಕೆಯಡಿ 2016-17ನೇ ಸಾಲಿನ ಪೂರಕ 
ಅಂದಾಜು - 1ರಲ್ಲಿ 9. 1.00 ಲಕ್ಷಗಳನ್ನು ಸಾಂಕೇತಿಕ ಅನುದಾನವಾಗಿ ಒದಗಿಸಿದೆ. 

Il. ಆಸ್ಪತ್ರೆಯಿಂದ ವೈದ್ಯಕೀಯ ವೆಚ್ಚದ ಬಿಲ್ಲುಗಳನ್ನು ಸ್ವೀಕರಿಸಿದ ನಂತರ, ಪೊಲೀಸ್‌ ಹೆಲ್ತ್‌ ವೆಲ್‌ಫೇರ್‌ ಟ್ರಸ್ಟ್‌ನಿಂದ ಆಸ್ಪತ್ರೆಗೆ ಪಾವತಿಸಿ, 
ನಂತರ ಸರ್ಕಾರದಿಂದ ಮರುಪಾವತಿಸಿಕೊಳ್ಳಲು ಕ್ಷೇಮ್‌ನ್ನು ಪ್ರತಿ ಘಟಕಾಧಿಕಾರಿಗಳು ಖಜಾನೆಗೆ ಸಲ್ಲಿಸುವ ಬದಲಾಗಿ ಕೇಂದ್ರ 
ಕಛೇರಿಯಿಂದ ನೇರವಾಗಿ ಖಜಾನೆಗೆ ಬಿಲ್ಲನ್ನು ಸಲ್ಲಿಸಿ, ಟಸ್ಟ್‌ ಹೆಸರಿನಲ್ಲಿ ಚೆಕ್‌ ಪಡೆಯುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣೆ ಸಂಖ್ಯೆ : ಆಇ 318 ವೆಚ್ಚ-11 : 2016, ದಿನಾ೦ಕ : 16-07-2016ರಲ್ಲಿ ಮತ್ತು ಅನಧಿಕೃತ 
ಟಿಪ್ಪಣಿ ಸಂಖ್ಯೆ : ಆಓ 164 ಆನಿ 2016, ದಿನಾಂಕ : 14-07-2016 ರಲ್ಲಿ ನೀಡಿದ ಸಹಮತಿ ಮೇರೆಗೆ ಹೊರಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


೧.೧, 576 ಟಿ.ಕೃಷ್ಣಯ್ಯ 
S.C. 100 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಬಿ). 


ಕಂದಾಯ ಸಚಿವಾಲಯ 


ವಿಷಯ : ರಾಮನಗರ ಜಿಲ್ಲೆ, ಮಾಗಡಿ ತಾಲ್ಲೂಕು, ಮಾಗಡಿ ಗ್ರಾಮದ ಸರ್ವೆ ನಂ. 254ರಲ್ಲಿ 6-25 ಎ/ಗು ಸರ್ಕಾರಿ 
ಗೋಮಾಳ ಜಮೀನನ್ನು ಕರ್ನಾಟಕ ಪ್ರದೇಶ ಕುರುಬರ ಸಂಘ, ಗಾಂಧಿನಗರ, ಬೆಂಗಳೂರು ಇವರಿಗೆ ಶೈಕ್ಷಣಿಕ 
ಹಾಗೂ ಕನಕ ಭವನ ನಿರ್ಮಾಣದ ಉದ್ದೇಶಕ್ಕಾಗಿ ಮಂಜೂರು ಮಾಡುವ ಕುರಿತು. 


ಓದಲಾಗಿದೆ : ಜಿಲ್ಲಾಧಿಕಾರಿ, ರಾಮನಗರ ಜಿಲ್ಲೆ, ರಾಮನಗರ ಇವರ ಪತ್ರ ಸಂಖ್ಯೆ : ರಾಜಿಕ/ಎಲ್‌ಎನ್‌ಡಿ/ಸಿಆರ್‌/96/2014-15, 
ದಿನಾಂಕ : 17-03-2015. 

ಪ್ರಸ್ತಾವನೆ : 

ಮೇಲೆ ಓದಲಾದ ದಿನಾಂಕ : 17-03-2015ರ ಪತ್ರದಲ್ಲಿ ಜಿಲ್ಲಾಧಿಕಾರಿ, ರಾಮನಗರ ಜಿಲ್ಲೆ ಇವರು ಸಲ್ಲಿಸಿರುವ ಪ್ರಸ್ತಾವನೆಯಲ್ಲಿ ರಾಮನಗರ 
ಜಿಲ್ಲೆ, ಮಾಗಡಿ ತಾಲ್ಲೂಕು, ಮಾಗಡಿ ಗ್ರಾಮದ ಸರ್ವೆ ನಂ. 254ರಲ್ಲಿ ಕ್ಷೇತ್ರ 6-25 ಎ/ಗು ಸರ್ಕಾರಿ ಗೋಮಾಳ ಜಮೀನನ್ನು ಕರ್ನಾಟಕ ಪ್ರದೇಶ ಕುರುಬರ 
ಸಂಘ, ಗಾ೦ಧೀನಗರ, ಬೆ೦ಗಳೂರು ಇವರು ಮಾಗಡಿಯಲ್ಲಿ ಶೈಕ್ಷಣಿಕ ಉದ್ದೇಶಕ್ಕಾಗಿ ಹಾಗೂ ಕನಕ ಭವನ ನಿರ್ಮಾಣದ ಉದ್ದೇಶಕ್ಕಾಗಿ ಮಂಜೂರು 
ಮಾಡುವ ಕುರಿತು ಪ್ರಸ್ತಾಪಿಸಿದ್ದಾರೆ. 

ಮುಂದುವರೆದು, ಮಾಗಡಿ ತಾಲ್ಲೂಕು, ಕಸಬಾ ಹೋಬಳಿ, ಮಾಗಡಿ ಗ್ರಾಮದ ಸ.ನಂ. 254 ರಲ್ಲಿ ಒಟ್ಟು ವಿಸ್ತೀರ್ಣ 7.05 ಎ/ಗು ಜಮೀನು 
ಸರ್ಕಾರಿ ಗೋಮಾಳವೆಂದು ಕಂದಾಯ ದಾಖಲೆಗಳಲ್ಲಿ ವರ್ಗೀಕರಣಗೊಂಡಿರುತ್ತದೆ. ಈ ಜಮೀನಿನ ಪೈಕಿ 0-20 ಗುಂಟೆ ಜಮೀನಿನಲ್ಲಿ ಆಶ್ರಯ 
ಯೋಜನೆಯಡಿ ಮನೆಗಳು ನಿರ್ಮಾಣಗೊಂಡಿರುತ್ತವೆ. ಉಳಿಕೆ 6-25 ಎ/ಗು ಜಮೀನು ಖುಲ್ಲಾ ಇದ್ದು, ಸದರಿ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಹಾಗೂ 
ಕನಕ ಭವನದ ನಿರ್ಮಾಣಕ್ಕಾಗಿ ಮ೦ಜೂರು ಮಾಡುವ ಕುರಿತು ಕೋರಿದ್ದಾರೆ. ಮುಂದುವರೆದು, ಸ್ಥಳ ಪರಿಶೀಲನೆ ವರದಿ ಪ್ರಕಾರ ಪ್ರಸ್ತಾಪಿತ ಜಮೀನು 
ಮಾಗಡಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುತ್ತದೆಂದು, ಸ.ನಂ. 254 ರಲ್ಲಿ ಒಟ್ಟು ವಿಸ್ತೀರ್ಣ 0-20 ಗುಂಟೆ ಜಮೀನಿನಲ್ಲಿ ಆಶ್ರಯ ಯೋಜನೆಯಡಿಯಲ್ಲಿ ನಿವೇಶನ 
ಮಂಜೂರು ಮಾಡಲಾಗಿದ್ದು, ಸದರಿ ವಿಸ್ತೀರ್ಣವನ್ನು ಹೊರತುಪಡಿಸಿ, ಉಳಿದ 6.25 ಎ/ಗು ಜಮೀನನ್ನು ಪ್ರಸ್ತಾಪಿತ ಸಂಘಕ್ಕೆ ಮಂಜೂರು ಮಾಡಲು 
ಗ್ರಾಮಸ್ಥರ ತಂಟೆ-ತಕರಾರು ಇರುವುದಿಲ್ಲವೆಂದು ಜಿಲ್ಲಾಧಿಕಾರಿಗಳು, ರಾಮನಗರ ಜಿಲ್ಲೆ ಇವರು ವರದಿ ಮಾಡಿರುತ್ತಾರೆ. 


ಕರ್ನಾಟಕ ಪ್ರದೇಶ ಕುರುಬರ ಸಂಘವು ಒಂದು ನೋಂದಾಯಿತ ಸಂಸ್ಥೆಯಾಗಿದ್ದು, ನಿಯಮಾನುಸಾರ, ಸಂಸ್ಥೆಯು ತೃಪ್ತಿಕರವಾಗಿ ಕಾರ್ಯ 
ನಿರ್ವಹಿಸುತ್ತಿದೆಯೆಂದು, ಹಾಗೂ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿದೆ ಎಂಬುದರ ರುಜುವಾತಾಗಿ, ಅದೇ ದಿನಾಂಕದಿಂದ ನಿಕಟಪೂರ್ವ ಐದು ವರ್ಷಗಳ 
ಅವರಿಂದ ಲೆಕ್ಕಪತ್ರ/ಲೆಕ್ಕಪರಿಶೋಧನಾ ವಿವರ ಪತ್ರ ಮತ್ತು ವಾರ್ಷಿಕ ವರದಿಗಳನ್ನು ನೀಡಿರುವುದಾಗಿ ತಿಳಿಸಿರುತ್ತಾರೆ. ಪ್ರಸ್ತಾಪಿತ ಸಂಘವು ಹಿಂದುಳಿದವರ್ಗಗಳ 
ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದು, ಆ ಭಾಗದ ಮಕ್ಕಳಿಗೆ ಶಿಕ್ಷಣ ನೀಡುವ ಉದ್ದೇಶಗಳಿಗಾಗಿ ಶಾಲಾ ಕಾಲೇಜು ತೆರೆಯಲು, ಹಾಗೂ ಸಾಂಸ್ಕೃತಿಕ 
ಚಟುವಟಿಕೆಗಳಿಗಾಗಿ ಕನಕಭವನ ನಿರ್ಮಾಣ ಮಾಡಲು ಉದ್ದೇಶಿಸಿದೆಯೆಂದು ವರದಿಯಲ್ಲಿ ತಿಳಿಸಲಾಗಿದೆ. 


ಮುಂದುವರೆದು, ಜಿಲ್ಲಾಧಿಕಾರಿಗಳ ವರದಿಯಂತೆ, ಪ್ರಸ್ತಾಪಿತ ಜಮೀನು ಮಾಗಡಿ ಪುರಸಭೆಯಿಂದ 1 ಕಿ.ಮೀ. ದೂರದಲ್ಲಿದ್ದು, ಪಟ್ಟಣಕ್ಕೆ 
ಹೊಂದಿಕೊಂಡಿರುತ್ತದೆ. ಮಾಗಡಿ ಗ್ರಾಮದಲ್ಲಿ ಇರುವ ಜಾನುವಾರುಗಳ ಸಂಖ್ಯೆಗಿಂತ ಗೋಮಾಳದ ವಿಸ್ತೀರ್ಣ ಕಡಿಮೆ ಇರುವುದಾಗಿ ತಿಳಿಸಲಾಗಿದ್ದು, 
ಮಂಜೂರಾತಿಗಾಗಿ ಕೋರಿರುವ ಜಮೀನು ಕಲ್ಲುಬಂಡೆಗಳಿಂದ ಕೂಡಿದ್ದು, ದನ-ಕರಗಳ ಮೇವಿಗೆ ಯೋಗ್ಯವಾದ ಜಮೀನಾಗಿರುವುದಿಲ್ಲವೆ೦ದು ವರದಿಯಲ್ಲಿ 
ತಿಳಿಸಲಾಗಿದೆ. ಪ್ರಸ್ತಾಪಿತ ಜಮೀನನ್ನು ಮಂಜೂರಾತಿ ನೀಡಲು ಪರಿಗಣಿಸಿದಲ್ಲಿ, ನಿಯಮಾನುಸಾರ ಗೋಮಾಳ ಶೀರ್ಷಿಕೆಯಿಂದ ತಗ್ಗಿಸಿ ಮಂಜೂರು 
ಮಾಡಲು ಅವಕಾಶವಿರುತ್ತದೆ. 


೯೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೬, ೨೦೧೬ ಭಾಗ೧ 





ಜಿಲ್ಲಾಧಿಕಾರಿಗಳ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 132 ಎಲ್‌ಜಿಬಿ 2015, ಬೆಂಗಳೂರು, ದಿನಾಂಕ : 13-07-2016. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ ರಾಮನಗರ ಜಿಲ್ಲೆ, ಮಾಗಡಿ ತಾಲ್ಲೂಕು, ಕಸಬಾ ಹೋಬಳಿ, ಮಾಗಡಿ ಗ್ರಾಮದ ಸರ್ವೆ 
ನಂ. 254 ರಲ್ಲಿ ವಿಸ್ತೀರ್ಣ 6-25 ಎ/ಗು ಸರ್ಕಾರಿ ಗೋಮಾಳ ಜಮೀನನ್ನು ಕರ್ನಾಟಕ ಭೂಕಂದಾಯ ನಿಯಮಗಳು, 1966ರ ನಿಯಮ 97(4)ರಡಿ 
ಗೋಮಾಳ ಶೀರ್ಷಿಕೆಯಿಂದ ತಗ್ಗಿಸಿ, ಕರ್ನಾಟಕ ಪ್ರದೇಶ ಕುರುಬರ ಸಂಘ, ಗಾಂಧಿನಗರ, ಬೆಂಗಳೂರು ಇವರಿಗೆ ಶೈಕ್ಷಣಿಕ ಹಾಗೂ ಕನಕ ಭವನದ 
ನಿರ್ಮಾಣದ ಉದ್ದೇಶಕ್ಕಾಗಿ ಕರ್ನಾಟಕ ಭೂಮಂಜೂರಾತಿ ನಿಯಮಗಳು, 1969ರ ನಿಯಮ 22-ಎ ಅನ್ವಯ ಪ್ರಚಲಿತ ಮಾರುಕಟ್ಟೆ ಮೌಲ್ಯವನ್ನು ಹಾಗೂ 
ನಿಯಮಾನುಸಾರ ಇತರೆ ಶುಲ್ಕಗಳನ್ನು ವಿಧಿಸಿ ಮತ್ತು ಈ ಕೆಳಕಂಡ ಷರತ್ತುಗಳೊಂದಿಗೆ ಮಂಜೂರು ಮಾಡಿ ಆದೇಶಿಸಿದೆ. 
1. ಜಮೀನು ಹಸ್ತಾಂತರ ಪ್ರಕ್ರಿಯೆಯನ್ನು ಜಿಲ್ಲಾಧಿಕಾರಿ, ರಾಮನಗರ ಜಿಲ್ಲೆ ಇವರು ನಿಯಮಾನುಸಾರ 
ನಿರ್ವಹಿಸುವುದು. 
2. ಸದರಿ ಜಮೀನನ್ನು ಯಾವ ಉದ್ದೇಶಕ್ಕಾಗಿ ಮಂಜೂರು ಮಾಡಲಾಗಿದೆಯೋ, ಅದೇ ಉದ್ದೇಶಕ್ಕೆ ಮಾತ್ರ 
ಹಾಗೂ ಎರಡು ವರ್ಷಗಳ ಅವಧಿಯೊಳಗೆ ಉಪಯೋಗಿಸಿಕೊಳ್ಳತಕ್ಕದ್ದು. 
. ಮಂಜೂರಾದ ಜಮೀನಿನಲ್ಲಿ ಯಾವುದೇ ರೀತಿಯ ಅತಿಕ್ರಮಣವಾಗದಂತೆ ಕ್ರಮವಹಿಸತಕ್ಕದ್ದು. 
4. ಮಂಜೂರು ಮಾಡಲ್ಪಡುವ ಜಮೀನಿನ ಮೇಲೆ ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ. 
ಈ ಮಂಜೂರಾತಿಯು ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ. 
5. ಮಂಜೂರಾದ ಜಮೀನು ಸಂಸ್ಥೆಗೆ ಅವಶ್ಯವಿಲ್ಲವೆಂದು ಕಂಡುಬಂದಲ್ಲಿ ಕಂದಾಯ ಇಲಾಖೆಗೆ 
ಹಿಂದಿರುಗಿಸತಕ್ಕದ್ದು. 
6. ಮಂಜೂರಾದ ಜಮೀನಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಶಾಸನಬದ್ಧವಾಗಿ 
ಪಡೆಯಬೇಕಾದ ಪರವಾನಗಿಗಳನ್ನು ಸಂಬಂಧಿತ ಪ್ರಾಧಿಕಾರಗಳಿಂದ ಪಡೆಯತಕ್ಕದ್ದು ಹಾಗೂ 
ನಿಯಮಾನುಸಾರ ಪಾವತಿಸಬೇಕಾದ ಎಲ್ಲಾ ರೀತಿಯ ಶುಲ್ಕಗಳನ್ನು ಕಡ್ಡಾಯವಾಗಿ ಪಾವತಿಸತಕ್ಕದ್ದು. 
P.R. 577 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
S.C. 100 ಎಸ್‌.ಎಲ್‌. ಮಹಾಂತೇಗೌಡ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಮಂಜೂರಾತಿ-1). 


ಕಂದಾಯ ಸಚಿವಾಲಯ 


ವಿಷಯ : ಬಾಗಲಕೋಟೆ ಜಿಲ್ಲೆ, ಜಮಖಂಡಿ ತಾಲ್ಲೂಕಿನ ತಮದಡ್ಡಿ ಪುನರ್ವಸತಿ ಕೇಂದ್ರದ ನಿರ್ಮಾಣಕ್ಕಾಗಿ ಹಳಿಂಗಳಿ 
ಗ್ರಾಮದ ರಿ.ಸ.ನಂ. 142/ಅ ರಲ್ಲಿ 89 ಎಕರೆ 34 ಗು೦ಟೆ ಜಮೀನನ್ನು ಕರ್ನಾಟಕ ನೀರಾವರಿ ನಿಗಮ ನಿಯಮಿತ, 
ಹಿಪ್ಪರಗಿ ಅಣೆಕಟ್ಟು ಯೋಜನೆ, ಅಥಣಿ ಇವರಿಗೆ ಮಂಜೂರು ಮಾಡುವ ಬಗ್ಗೆ. 


ಓದಲಾಗಿದೆ : ಪ್ರಾದೇಶಿಕ ಆಯುಕ್ತರು, ಬೆಳಗಾವಿ ವಿಭಾಗ, ಬೆಳಗಾವಿ ಇವರ ಪತ್ರ ಸಂಖ್ಯೆ : ಪ್ರಾಆಬೆ : ಭೂಮಿ-4 : 
ಎಲ್‌ಜಿಎಲ್‌ : ವಿವ : 48 : 2014-15, ದಿನಾಂಕ : 04-02-2016. 


ಪ್ರಸ್ತಾವನೆ : 
ಮೇಲೆ ಓದಲಾದ ಪ್ರಾದೇಶಿಕ ಆಯುಕ್ತರು, ಬೆಳಗಾವಿ ವಿಭಾಗ, ಬೆಳಗಾವಿ ಇವರ ದಿನಾಂಕ : 04-02-2016ರ ಪತ್ರದಲ್ಲಿ ಬಾಗಲಕೋಟೆ ಜಿಲ್ಲೆ, 


ಜಮಖಂಡಿ ತಾಲ್ಲೂಕಿನ ತಮದಡ್ಡಿ ಪುನರ್ವಸತಿ ಕೇಂದ್ರದ ನಿರ್ಮಾಣಕ್ಕಾಗಿ ಹಳಿಂಗಳಿ ಗ್ರಾಮದ ರಿ.ಸ.ನಂ. 142/ಅ ರಲ್ಲಿ 89 ಎಕರೆ 34 ಗುಂಟೆ ಜಮೀನನ್ನು 
ಕರ್ನಾಟಕ ನೀರಾವರಿ ನಿಗಮ ನಿಯಮಿತ, ಹಿಪ್ಪರಗಿ ಅಣೆಕಟ್ಟು ಯೋಜನೆ, ಅಥಣಿ ಇವರಿಗೆ ಮಂಜೂರು ಮಾಡುವ ಕುರಿತು ಪ್ರಸ್ತಾಪಿಸಿರುತ್ತಾರೆ. 


ಜಿಲ್ಲಾಧಿಕಾರಿಗಳು, ಬೆಳಗಾವಿ ಇವರು ತಮ್ಮ ದಿನಾಂಕ : 29-10-2015ರ ಪತ್ರದಲ್ಲಿ ಕೃಷ್ಣಾ ನದಿಯ ನೆರೆ ಹಾವಳಿಯಿಂದ ಬಾಧಿತಗೊಳ್ಳುತ್ತಿರುವ 
ಜಮಖಂಡಿ ತಾಲ್ಲೂಕಿನ ಹಳಿಂಗಳಿ ಗ್ರಾಮವನ್ನು ಸಂಪೂರ್ಣವಾಗಿ ಸ್ಥಳಾಂತರಿಸಲು ಸರ್ಕಾರದ ಪತ್ರ ಸಂಖ್ಯೆ : ಆರ್‌ಡಿ 81 ಎಲ್‌ಜಿಜೆ 2006, ದಿನಾಂಕ : 
21-08-2007ರಲ್ಲಿ ಹಳಿಂಗಳಿ ಗ್ರಾಮದ ಮುಫತ್‌ ಗಾಯರಾಣ ರಿ.ಸ.ನಂ. 142/ಅ ರಲ್ಲಿ 246-10 ಎಕರೆ ಗೋಮಾಳ ಜಮೀನನ್ನು ಕರ್ನಾಟಕ ಭೂ 
ಕಂದಾಯ ನಿಯಮಗಳು, 1966ರ ನಿಯಮ 97(4)ರಡಿ ಗಾಯರಾಣ ಶೀರ್ಷಿಕೆಯಿಂದ ತಗ್ಗಿಸಿ, ಕರ್ನಾಟಕ ಭೂ ಕಂದಾಯ ಕಾಯ್ದೆ, 1964ರ ಕಲಂ 71 
ರಡಿ ಕಾಯ್ದಿರಿಸಲಾಗಿರುತ್ತದೆ. ಆದರೆ ಹಳಿಂಗಳಿ ಗ್ರಾಮಕ್ಕೆ ಪರ್ಯಾಯವಾಗಿ ರಸ್ತೆ ಸಂಪರ್ಕ ಕಲ್ಪಿಸಿ ಹಳಿಂಗಳಿ ಗ್ರಾಮದ ಸ್ಥಳಾಂತರ ಪ್ರಕ್ರಿಯೆಯನ್ನು 
ಕೈಬಿಟ್ಟಿರುವುದರಿ೦ದ ಹಾಗೂ ಸದರಿ ಜಮೀನು ಕಂದಾಯ ಇಲಾಖೆಯ ಕಬ್ಬೆಯಲ್ಲಿದ್ದು, ಬೇರೆ ಯಾವುದೇ ಉದ್ದೇಶಕ್ಕಾಗಿ ಇಲಾಖೆಗೆ ಬಳಕೆ ಆಗದೇ 
ಇರುವುದರಿಂದ ಮತ್ತು ಈ ಜಮೀನಿನ ಪೈಕಿ 89-34 ಎ/ಗು೦ ಜಮೀನನ್ನು ತಮದಡ್ಡಿ ಗ್ರಾಮದ ಪುನರ್ವಸತಿ ಕೇಂದ್ರಕ್ಕಾಗಿ ಮಂಜೂರು ಮಾಡುವಂತೆ 
ಕರ್ನಾಟಕ ನೀರಾವರಿ ನಿಗಮ, ಹಿಪ್ಪರಗಿ ಅಣೆಕಟ್ಟು ಯೋಜನೆ ಇವರು ಕೋರಿರುವುದರಿಂದ ಈಗಾಗಲೇ ಸರ್ಕಾರವು ಹಳಿಂಗಳಿ ಗ್ರಾಮವನ್ನು 
ಸಂಪೂರ್ಣವಾಗಿ ಸ್ಥಳಾ೦ತರಿಸಲು ಕಾಯ್ದಿರಿಸಲು ಅನುಮೋದನೆ ನೀಡಿರುವುದನ್ನು ಕೈಬಿಡಲು ಕೋರಿರುತ್ತಾರೆ. 


ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಪುನರ್ವಸತಿ ಮತ್ತು ಪುನರ್‌ ನಿರ್ಮಾಣ 


ಉಪವಿಭಾಗ, ಜಮಖಂಡಿ ಇವರು ದಿನಾಂಕ : 08-12-2014 ರಂದು ತಹಶೀಲ್ದಾರ್‌ ಜಮಖಂಡಿ ಇವರಿಗೆ ಪತ್ರ ಬರೆದು ಹಿಪ್ಪರಗಿ ಅಣೆಕಟ್ಟು ಯೋಜನೆಯ 
ಹಿನ್ನೀರಿನಿಂದ ತಮದಡ್ಡಿ ಗ್ರಾಮವು ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಎಂದು ಘೋಷಿಸಿ ಗ್ರಾಮದ ಕಟ್ಟಡದ ಮಾಲೀಕರಿಗೆ ಪರಿಹಾರ ಧನ 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೬, ೨೦೧೬ ೯೯೧ 





ವಿತರಿಸಲಾಗಿದ್ದು, ಗ್ರಾಮವನ್ನು ಕಡ್ಡಾಯವಾಗಿ ಸ್ಥಳಾಂತರಿಸಬೇಕಾಗಿರುವುದರಿಂದ ತಮದಡ್ಡಿ ಗ್ರಾಮದ ಸಂತ್ರಸ್ತರಿಗೆ ಹಳಿಂಗಳಿ ಗ್ರಾಮದ ಸರ್ಕಾರಿ ರಿ.ಸ.ನಂ. 
142/ಅ ರಲ್ಲಿ 89-34 ಎಕರೆ ಸರ್ಕಾರಿ ಜಮೀನನ್ನು ಮಂಜೂರು ಮಾಡುವಂತೆ ಕೋರಿರುತ್ತಾರೆ. 


ಪ್ರಾದೇಶಿಕ ಆಯುಕ್ತರು, ಬೆಳಗಾವಿ ವಿಭಾಗ, ಬೆಳಗಾವಿ ಇವರು ತಮ್ಮ ದಿನಾಂಕ :04-02-2016ರ ಪತ್ರದಲ್ಲಿ ಕೃಷ್ಣಾ ನದಿಯ ನೆರೆ ಹಾವಳಿಯಿಂದ 
ಬಾಧಿತಗೊಳ್ಳುತ್ತಿರುವ ಜಮಖಂಡಿ ತಾಲ್ಲೂಕಿನ ಹಳಿಂಗಳಿ ಗ್ರಾಮವನ್ನು ಸ್ಥಳಾಂತರಿಸುವ ಕುರಿತಂತೆ 246 ಎಕರೆ 10 ಗುಂಟೆ ಜಮೀನನ್ನು ಕಾಯ್ದಿರಿಸಿ 
ಹೊರಡಿಸಿದ್ದ ಆದೇಶವನ್ನು ಹಿಂಪಡೆಯುವ ಬಗ್ಗೆ ಸರ್ಕಾರದ ಆದೇಶವನ್ನು ನಿರೀಕ್ಷಿಸಿ, ಹಳಿಂಗಳಿ ಗ್ರಾಮದ ಸ್ಥಳಾಂತರಕ್ಕಾಗಿ ಈಗಾಗಲೇ ಕಾಯ್ದಿರಿಸಿದ್ದ ಕ್ಷೇತ್ರ 
246 ಎಕರೆ 10 ಗುಂಟೆ ಜಮೀನಿನ ಪೈಕಿ 89 ಎಕರೆ 34 ಗುಂಟೆ ಜಮೀನನ್ನು ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು, 1969ರ ನಿಯಮ 20(1) ೬ 
(2)ರನ್ವಯ ಪ್ರಚಲಿತ ಮಾರುಕಟ್ಟೆ ಬೆಲೆಯ ಶೇ. 50ರಷ್ಟು ದರ ವಿಧಿಸಿ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ, ಹಿಪ್ಪರಗಿ ಅಣೆಕಟ್ಟು ಯೋಜನೆ, ಅಥಣಿ 
ಇವರಿಗೆ ಮಂಜೂರು ಮಾಡಬಹುದೆಂದು ಶಿಫಾರಸ್ಸು ಮಾಡಿರುತ್ತಾರೆ. 

ಪ್ರಾದೇಶಿಕ ಆಯುಕ್ತರು, ಬೆಳಗಾವಿ ವಿಭಾಗ, ಇವರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 9 ಎಲ್‌ಜಿಜೆ 2016, ಬೆಂಗಳೂರು, ದಿನಾಂಕ : 09-08-2016. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಸರ್ಕಾರದ ಪತ್ರ ಸಂಖ್ಯೆ : ಆರ್‌ಡಿ 81 ಎಲ್‌ಜಿಜೆ 2006, 
ದಿನಾಂಕ : 21-08-2007ರನ್ವಯ, ಹಳಿಂಗಳಿ ಗ್ರಾಮದ ರಿ.ಸ.ನಂ. 142ರಲ್ಲಿ 246-10 ಎಕರೆ ಜಮೀನನ್ನು ಕರ್ನಾಟಕ ಭೂ ಕಂದಾಯ ಕಾಯ್ದೆ, 1964ರ 
ಕಲಂ 71ರಡಿ ಹಳಿಂಗಳಿ ಗ್ರಾಮದ ನೆರೆ ಸಂತ್ರಸ್ಥರಿಗಾಗಿ ಕಾಯ್ದಿರಿಸಲಾಗಿರುವ ಆದೇಶವನ್ನು ಕೈಬಿಡಲು ಹಾಗೂ ಹಿಪ್ಪರಗಿ ಹಿನ್ನೀರಿನಿಂದ ಬಾಧಿತವಾಗಿರುವ 
ತಮದಡ್ಡಿ ಗ್ರಾಮದ ಪುನರ್‌ವಸತಿ ಕೇಂದ್ರಕ್ಕಾಗಿ ಹಳಿ೦ಗಳಿ ಗ್ರಾಮದ ರಿ.ಸ.ನಂ. 142/ಅ ರಲ್ಲಿನ ವಿಸ್ತೀರ್ಣ 246-10 ಎ/ಗು೦ ಜಮೀನಿನ ಪೈಕಿ 89-34 
ಎ/ಗು೦ ಜಮೀನನ್ನು ಸರ್ಕಾರವು ಉಚಿತವಾಗಿ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ, ಹಿಪ್ಪರಗಿ ಅಣೆಕಟ್ಟು ಯೋಜನೆ, ಅಥಣಿ ಇವರಿಗೆ ಈ ಕೆಳಕಂಡ 
ಷರತ್ತುಗಳಿಗೊಳಪಟ್ಟು ಮಂಜೂರು ಮಾಡಿ ಆದೇಶಿಸಿದೆ. 


ಷರತ್ತುಗಳು : 
1 ಜಮೀನು ಹಸ್ತಾಂತರ ಪ್ರಕ್ರಿಯೆಯನ್ನು ಜಿಲ್ಲಾಧಿಕಾರಿ, ಬಾಗಲಕೋಟೆ ಜಿಲ್ಲೆ ಇವರು ನಿಯಮಾನುಸಾರ 
ನಿರ್ವಹಿಸಲು ನಿರ್ದೇಶಿಸಿದೆ. 


2. ಮಂಜೂರಾದ ಭೂಮಿಯನ್ನು ಯಾವ ಉದ್ದೇಶಕ್ಕೆ ಮಂಜೂರು ಮಾಡಲಾಗಿದೆಯೋ, ಅದೇ ಉದ್ದೇಶಕ್ಕೆ 
ಎರಡು ವರ್ಷಗಳ ಅವಧಿಯೊಳಗೆ ಉಪಯೋಗಿಸತಕ್ಕದ್ದು. 


3. ಮಂಜೂರು ಮಾಡಲ್ಪಡುವ ಜಮೀನಿನ ಮೇಲೆ ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ. 
ಈ ಮಂಜೂರಾತಿಯು ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ. 


4. ಮಂಜೂರಾದ ಜಮೀನನ್ನು ಕಂದಾಯ ಇಲಾಖೆಯ ಅನುಮತಿ ಇಲ್ಲದೆ ಮಾರಾಟ ಮಾಡುವುದಾಗಲೀ, 
ಗುತ್ತಿಗೆ/ಉಪಗುತ್ತಿಗೆ ನೀಡುವುದಾಗಲಿ, ಅಡಮಾನ, ವರ್ಗಾವಣೆ, ದಾನ, ಇತರೆ ಯಾವುದೇ ರೀತಿಯ 
ಪರಭಾರೆಯನ್ನು ಮಾಡಬಾರದು. ಹಾಗೂ ಸಂಸ್ಥೆಗೆ ಅವಶ್ಯವಿಲ್ಲವೆಂದು ಕಂಡುಬಂದಲ್ಲಿ ಕಂದಾಯ ಇಲಾಖೆಗೆ 
ಹಿಂದಿರುಗಿಸತಕ್ಕದ್ದು. 

5. ಮಂಜೂರಾದ ಜಮೀನಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಆರಂಭಿಸುವ ಪೂರ್ವದಲ್ಲಿ ಶಾಸನಬದ್ಧವಾಗಿ 
ಪಡೆಯಬೇಕಾದ ಪರವಾನಗಿಗಳನ್ನು ಸಂಬಂಧಿತ ಪ್ರಾಧಿಕಾರಗಳಿಂದ ಪಡೆಯತಕ್ಕದ್ದು ಹಾಗೂ 
ನಿಯಮಾನುಸಾರ ಪಾವತಿಸಬೇಕಾದ ಎಲ್ಲಾ ರೀತಿಯ ಶುಲ್ಕಗಳನ್ನು ಕಡ್ಡಾಯವಾಗಿ ಪಾವತಿಸತಕ್ಕದ್ದು. 


6. ಮಂಜೂರಾದ ಜಮೀನು 1969ರ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ಧವಾಗಿದ್ದು. ಸದರಿ 
ನಿಯಮಗಳ ಉಲ್ಲಂಘನೆಯಾದಲ್ಲಿ, ಈ ಮಂಜೂರಾತಿ ಆದೇಶ ತನ್ನಷ್ಟಕ್ಕೆ ತಾನೇ ರದ್ದಾಗುವುದು ಹಾಗೂ 
ಯಾವುದೇ ಪರಿಹಾರ ನೀಡದೆ ಮಂಜೂರಾದ ಜಮೀನನ್ನು ಸರ್ಕಾರದ ವಶಕ್ಕೆ ಪಡೆಯಲಾಗುವುದು. 
೧.೧, 578 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
S.C. 25 ರೇವಯ್ಯ, 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಮಂಜೂರಾತಿ-3). 


ಕಂದಾಯ ಸಚಿವಾಲಯ 


ವಿಷಯ : ಉತ್ತರ ಕನ್ನಡ ಜಿಲ್ಲೆ, ಜೋಯಿಡಾ ತಾಲ್ಲೂಕು, ಉಳವಿ ಶ್ರೀ ಚನ್ನಬಸವೇಶ್ವರಸ್ವಾಮಿ ದೇವಾಲಯವನ್ನು 
ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಿಂದ ಹೊರತುಪಡಿಸುವ ಬಗ್ಗೆ. 


ಓದಲಾಗಿದೆ: 1) ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕಂಇ 77 ಮುಸೇವಿ 2003, ದಿನಾಂಕ : 30-04-2003. 
2) ಸರ್ಕಾರದ ಆದೇಶ ಸಂಖ್ಯೆ: ಕಂಇ 41 ಮುಆಬಿ 2003, ದಿನಾಂಕ : 20-02-2004. 
3) ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆ ಇವರ ಪತ್ರ ಸಂಖ್ಯೆ :ಎಡಿಎಂ 5 ಸಿಆರ್‌ 24/2003-04, 
ದಿನಾಂಕ : 24-06-2016. 


೯೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೬, ೨೦೧೬ ಭಾಗ೧ 





ಪ್ರಸ್ತಾವನೆ : 

ಮೇಲೆ (1ರಲ್ಲಿ ಓದಲಾದ ಸರ್ಕಾರದ ಅಧಿಸೂಚನೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆ, ಜೋಯಿಡಾ ತಾಲ್ಲೂಕು, ಉಳವಿ ಶ್ರೀ ಚನ್ನಬಸವೇಶ್ವರಸ್ವಾಮಿ 
ದೇವಾಲಯವು ಹಿಂದಿನ ಬಿ.ಪಿ.ಟಿ.ಕಾಯ್ದೆ 1950 ರಡಿಯಲ್ಲಿ ನೋಂದಾಯಿತ ಸಂಸ್ಥೆಯಾಗಿದ್ದರನ್ವಯ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು 
ಧರ್ಮಾದಾಯ ದತ್ತಿಗಳ ಅಧಿನಿಯಮ 1997ರ ಸೆಕ್ಷನ್‌ 23 ರಡಿಯಲ್ಲಿ ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸಲಾಗಿರುತ್ತದೆ. 


ಮೇಲೆ (2)ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಸದರಿ ದೇವಾಲಯವು ವೀರಶೈವ ಪಂಥದ ಧರ್ಮೋಪದೇಶ ಮತ್ತು ಬೋಧನೆ, ಧಾರ್ಮಿಕ 
ಶಿಕ್ಷಣ ಹಾಗೂ ತರಗತಿಯನ್ನು ನೀಡುತ್ತಿದ್ದು, ಇದೊಂದು ವೀರಶೈವ ಪಂಥದವರು ನಡೆಸಿಕೊಂಡು ಬರುತ್ತಿರುವ ದೇವಾಲಯವಾಗಿರುವುದರಿಂದ ಕಾಯ್ದೆಯ 
ಅಧ್ಯಾಯ-1ರ ಕಲಂ 401) ರಂತೆ ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಿಂದ ವಿನಾಯಿತಿ ನೀಡಬೇಕೆಂದು ಜಿಲ್ಲಾಧಿಕಾರಿಗಳು, ಉತ್ತರ ಕನ್ನಡ ಜಿಲ್ಲೆ ಇವರು 
ದಿನಾಂಕ : 06-12-2003 ರಲ್ಲಿ ಪ್ರಸ್ತಾವನೆ ಸಲ್ಲಿಸಿದ್ದರ ಮೇರೆಗೆ, ಸದರಿ ದೇವಾಲಯವನ್ನು ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಿಂದ ಹೊರತುಪಡಿಸಿ 
ಆದೇಶಿಸಲಾಗಿರುತ್ತದೆ. 
ಮೇಲೆ (3)ರಲ್ಲಿ ಓದಲಾದ ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆ ಇವರ ಪ್ರಸ್ತಾವನೆಯಲ್ಲಿ ಸರ್ಕಾರದ ಆದೇಶ ಸಂಖ್ಯೆ: ಕಂಇ 41 ಮುಆಬಿ 
2003, ದಿನಾಂಕ : 20-02-2004 ಅನ್ನು ಪ್ರಶ್ನಿಸಿ ಶ್ರೀ ಎಂ. ಜಯಕುಮಾರ್‌ ಹಾಗೂ ಇತರರು ಮಾನ್ಯ ಉಚ್ಛ ನ್ಯಾಯಾಲಯದಲ್ಲಿ ರಿಟ್‌ ಅರ್ಜಿ ಸಂ : 
34690/2004 ಅನ್ನು ದಾಖಲ್ಮಾಡಿದ್ದು. ಮಾನ್ಯ ಉಚ್ಛ ನ್ಯಾಯಾಲಯವು ಸದರಿ ಪ್ರಕರಣವನ್ನು ದಿನಾಂಕ : 21-01-2006 ರಂದು ಇತ್ಯರ್ಥಪಡಿಸಿ 
ಸರ್ಕಾರದ ದಿನಾಂಕ : 20-02-2004ರ ಆದೇಶವನ್ನು ತಳ್ಳಿ ಹಾಕಿ ನಿಯಮಾನುಸಾರ ಅರ್ಜಿದಾರರಿಗೆ ಸೂಕ್ತ ಅವಕಾಶ ನೀಡಿ ಮುಂದಿನ ಕ್ರಮ 
ತೆಗೆದುಕೊಳ್ಳುವಂತೆ ನಿರ್ದೇಶನ ನೀಡಿರುತ್ತದೆ. 
ಮಾನ್ಯ ಉಚ್ಛ ನ್ಯಾಯಾಲಯದ ದಿನಾಂಕ : 21-01-2006ರ ಆದೇಶವನ್ನು ಪ್ರಶ್ನಿಸಿ ಶ್ರೀ ಉಳವಿ ಚನ್ನಬಸವೇಶ್ವರ ದೇವಾಸ್ಥಾನದ ಟ್ರಸ್ಟಿಗಳು 
ಮಾನ್ಯ ಉಚ್ಛ ನ್ಯಾಯಾಲಯದ ವಿಭಾಗಿಯ ಪೀಠದಲ್ಲಿ ರಿಟ್‌ ಅಪೀಲ್‌ ಸಂಖ್ಯೆ : 331/2008 ದಾಖಲು ಮಾಡಿರುತ್ತಾರೆ. ಸದರಿ ಪ್ರಕರಣದಲ್ಲಿ ಮಾನ್ಯ ಉಚ್ಛ 
ನ್ಯಾಯಾಲಯವು ದಿನಾಂಕ : 13-06-2008 ರಂದು ಮಧ್ಯಂತರ ಆದೇಶದಲ್ಲಿ ತಡೆಯಾಜ್ಞೆ ನೀಡಿ. ಸದರಿ ತಡೆಯಾಜ್ಞೆಯು ಸರ್ಕಾರವು ಧಾರ್ಮಿಕ ದತ್ತಿ 
ಆಯುಕ್ತರವರ ವರದಿಯಾಧಾರದಲ್ಲಿ ಸದರಿ ವಿಚಾರದ ಬಗ್ಗೆ ಮರು ಪರಿಶೀಲಿಸುವ ಕ್ರಮಕ್ಕೆ ಅಡ್ಡಿಯಾಗುವುದಿಲ್ಲವೆಂದು ಸ್ಪಷ್ಟಪಡಿಸಿರುತ್ತದೆ. ಮಾನ್ಯ ಉಚ್ಛ 
ನ್ಯಾಯಾಲಯದ ಮಧ್ಯಂತರ ಆದೇಶದ ಉದ್ಯತ ಭಾಗವು ಕೆಳಕಂಡಂತಿರುತ್ತದೆ. 
“The operation of the impugned order dated : 21-01-2008 passed by the learned 
single judge in writ petition No. 34690/2004 is Stayed only to the extent it quashed 
the order dated : 20-02-2004 of the Government. It is made clear that the stay order 
will not operate against the reconsideration of the issue by the Government on the 
basis of the report of the Endownment Commissioner.” 
ಮಾನ್ಯ ಉಚ್ಛ ನ್ಯಾಯಾಲಯವು ರಿಟ್‌ ಅರ್ಜಿ ಸಂ : 34690/2004 ರಲ್ಲಿ ನೀಡಿರುವ ನಿರ್ದೇಶನದಂತೆ ದೇವಾಲಯದ ಟ್ರಸ್ಟಿಗಳಿಗೆ ಅವಕಾಶ 
ನೀಡಿ ಅಹವಾಲನ್ನು ಸ್ವೀಕರಿಸಿ ಸರ್ಕಾರದ ಕಾರ್ಯದರ್ಶಿಯವರ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಿ ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಲ್ಲಿ 
ಸೇರಿಸಿಕೊಳ್ಳುವ/ಹೊರತುಪಡಿಸುವ ಬಗ್ಗೆ ರಾಜ್ಯ ಧಾರ್ಮಿಕ ಪರಿಷತ್‌ನ ಸಭೆಯಲ್ಲಿ ಮಂಡಿಸಿ ನಿಯಮಾನುಸಾರ ತೀರ್ಮಾನ ಕೈಗೊಳ್ಳಲು ಆಯುಕ್ತರು, 
ಧಾರ್ಮಿಕ ದತ್ತಿ ಇಲಾಖೆ ಇವರಿಗೆ ದಿನಾಂಕ : 11-10-2012ರಲ್ಲಿ ನಿರ್ದೇಶನ ನೀಡಲಾಗಿರುತ್ತದೆ. ಅದರಂತೆ ದಿನಾಂಕ : 09-11-2012ರಂದು ನಡೆದ ರಾಜ್ಯ 
ಧಾರ್ಮಿಕ ಪರಿಷತ್ತಿನ ಸಭೆಯಲ್ಲಿ ಪ್ರಸ್ತಾವನೆಯನ್ನು ಮಂಡಿಸಲಾಗಿ, ರಾಜ್ಯ ಧಾರ್ಮಿಕ ಪರಿಷತ್ತಿನ ನ್ಯಾಯಾಧೀಕರಣದಲ್ಲಿ ವಿಚಾರಣೆಯನ್ನು ನಡೆಸಲು 
ತೀರ್ಮಾನಿಸಲಾಗಿರುತ್ತದೆ. ಅದರಂತೆ ನ್ಯಾಯಾಧೀಕರಣದಲ್ಲಿ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಾಗಿದ್ದು, ಸದರಿ ಪ್ರಕರಣದಲ್ಲಿ ಉಳವಿ ಶ್ರೀ 
ಚನ್ನಬಸವೇಶ್ವರ ಟ್ರಸ್ಟ್‌ ಕಮಿಟಿಯ ಅಧ್ಯಕ್ಷರು ಅಪೀಲುದಾರರಾಗಿರುತ್ತಾರೆ. ಮಾನ್ಯ ಉಚ್ಛ ನ್ಯಾಯಾಲಯದಲ್ಲಿ ರಿಟ್‌ ಅರ್ಜಿಯನ್ನು ದಾಖಲಿಸಿದ ರಿಟ್‌ 
ಅರ್ಜಿದಾರರಾದ ಶ್ರೀ ಪಿ. ವೀರೇಂದಕುಮಾರ್‌ ಹಾಗೂ ಇತರ ಇಬ್ಬರು ಪ್ರತಿವಾದಿಗಳಾಗಿರುತ್ತಾರೆ. ದಿನಾಂಕ : 04-04-2015ರಂದು ಅಪೀಲುದಾರರ ಪರ 
ವಕೀಲರು ದಾಖಲಿಸಿದ ಮೆಮೋ ಅರ್ಜಿಯನ್ನು ಪರಿಗಣಿಸಿ ನ್ಯಾಯಾಧೀಕರಣವು ಕೆಳಕಂಡಂತೆ ಆದೇಶ ನೀಡಿರುತ್ತದೆ. 


“Memo filed by KPN seeking permission to withdraw the case reserving to revive the 
case if necessary. Permission granted and case is closed.” 
ಉಳವಿ ಶ್ರೀ ಚನ್ನಬಸವೇಶ್ವರ ಟ್ರಸ್ಟ್‌ ಕಮಿಟಿಯ ಅಧ್ಯಕ್ಷರು ದಿನಾಂಕ : 21-02-2016 ರಂದು ಮಾನ್ಯ ಮುಜರಾಯಿ ಸಚಿವರಿಗೆ ಮನವಿ ಸಲ್ಲಿಸಿ, 
ಸದರಿ ದೇವಾಲಯವು 12ನೇ ಶತಮಾನದ ಶ್ರೀ ಚನ್ನಬಸವೇಶ್ವರ ಇವರ ಸಮಾಧಿಯ ಗದ್ದುಗೆ ಇರುವ ದೇವಾಲಯವಾಗಿದ್ದು, ವೀರಶೈವರ 
ಪುಣ್ಯಕ್ಷೇತ್ರವಾಗಿರುತ್ತದೆ. ವೀರಶೈವ ಪಂಥದ ಧರ್ಮೋಪದೇಶ ಮತ್ತು ಬೋಧನೆ, ಧಾರ್ಮಿಕ ಶಿಕ್ಷಣ ತರಬೇತಿ ನೀಡಲಾಗುತ್ತಿದ್ದು. ಐದು 1932ರ 
ಪೂರ್ವದಲ್ಲಿಯ ಸಂಸ್ಥಾಪಕ ಅಧ್ಯಕ್ಷರಾಗಿ ಶ್ರೀ ರಾವು ಸಾಹೇಬ ಅಡಿವೆಪ್ಪ ಚನ್ನಪ್ಪ ಕಿತ್ತೂರ ಇವರು ಶ್ರೀ ಉಳವಿ ಚನ್ನಬಸವೇಶ್ವರ ಟೆಂಪಲ್‌ ಕಮಿಟಿ (Under 
the provision of religious endownment Act of 1863 formerly applicable to North Canara) ಸ್ಥಾಪಿಸಿ ಮುಂದೆ ಬಿಪಿಟಿ ಕಾಯ್ದೆ 1950 ಅಡಿಯಲ್ಲಿ 
ಶ್ರೀ ಉಳವಿ ಚನ್ನಬಸವೇಶ್ವರ ಟ್ರಸ್ಟ್‌ ಕಮಿಟಿ 1954 ರಲ್ಲಿ ನೋಂದಣಿ ಮಾಡಿಸಿ 1974 ರವರೆಗೆ 8೩೦5೩೧60 AC ಜಟ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು. 
ಇದು ಒಂದು ವೀರಶೈವ (ಲಿಂಗಾಯಿತ) ಪಂಗಡದವರು ಸ್ಥಾಪಿಸಿ ನಡೆಸಿಕೊಂಡು ಬರುತ್ತಿರುವ ದೇವಸ್ಥಾನವಾಗಿರುವುದರಿಂದ ಸರ್ಕಾರದ 
ದಿನಾಂಕ : 20-02-2004ರ ಆದೇಶದಲ್ಲಿ ಸದರಿ ದೇವಸ್ಥಾನವನ್ನು ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಿಂದ ಹೊರತುಪಡಿಸಿರುವುದನ್ನು ಖಾಯಂಗೊಳಿಸುವಂತೆ 
ಕೋರಿರುತ್ತಾರೆ. 
ಮಾನ್ಯ ಉಚ್ಛ ನ್ಯಾಯಾಲದ ದಿನಾಂಕ : 21-01-2006ರ ಆದೇಶದಂತೆ ಸರ್ಕಾರವು ಮರು ಪರಿಶೀಲಿಸಬೇಕಾಗಿರುತ್ತದೆ. ಆದರೆ, ಕರ್ನಾಟಕ 
ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ತಿದ್ದುಪಡಿ ಅಧಿನಿಯಮ 201 ರ ಸೆಕ್ಟನ್‌ 20(ಎ) ರನ್ವಯ ಯಾವುದೇ ಹಿಂದೂ 
ಧಾರ್ಮಿಕ ಸಂಸ್ಥೆಯನ್ನು ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸುವ ಅಥವಾ ತೆಗೆದು ಹಾಕುವ ಅಧಿಕಾರವು ರಾಜ್ಯ ಧಾರ್ಮಿಕ ಪರಿಷತ್ತಿಗೆ 
ಇರುತ್ತದೆ. 
ಪ್ರಸ್ತಾಪಿತ ದೇವಾಲಯವು ಈ ಹಿಂದಿನ ಬಿ.ಪ.ಟಿ ಕಾಯ್ದೆ 1950 ರಡಿಯಲ್ಲಿ ಸಾರ್ವಜನಿಕ ಸಂಸ್ಥೆಯಾಗಿದ್ದು. ಸದರಿ ಸಂಸ್ಥೆಗೆ 
₹6 


ವಾರ್ಷಿಕ ₹. 6,000/-ಗಳ ತಸ್ತೀಕ ಭತ್ಯೆ ಹಾಗೂ ₹ 1728/-ಗಳ ವರ್ಷಾಸನ ಭತ್ಯೆ ನಿಗದಿಯಾಗಿರುತ್ತದೆ. ಇಂಡಿಯನ್‌ ಟ್ರಸ್ಟ್‌ ಕಾಯ್ದೆಯಡಿಯಲ್ಲಿ 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೬, ೨೦೧೬ ೯೯೩ 





ದಿನಾಂಕ: 22-11-2004ರಂದು ಸದರಿ ಸಂಸ್ಥೆಗೆ ಉಳವಿ ಶ್ರೀ ಚನ್ನಬಸವೇಶ್ವರ ಟ್ರಸ್ಟ್‌ನ್ನು ರಚಿಸಿಕೊಂಡು ದಿ॥ ರಾವ್‌ಸಾಹೇಬ ಶ್ರೀ ಅಡಿವೆಪ್ಪ ಚನ್ನಪ್ಪ ಕಿತ್ತೂರ 
ಇವರ ವಂಶಸ್ಥರು ಹಾಗೂ ಕುಟುಂಬದವರು ಖಾಯಂ ಟ್ರಸ್ಟಿಗಳಾಗಿರುತ್ತಾರೆ. 

ಸರ್ಕಾರದ ಆದೇಶ ಸಂಖ್ಯೆ : ಕ೦ಜ 41 ಮುಅಬಿ 2003 ದಿನಾಂಕ : 20-02-2004ರ ಅನ್ವಯ ಸದರಿ ದೇವಾಲಯವನ್ನು ಅಧಿಸೂಚಿತ 
ಸಂಸ್ಥೆಗಳ ಪಟ್ಟಿಯಿಂದ ಹೊರತುಪಡಿಸಿದ ನಂತರ ಸದರಿ ದೇವಾಲಯಕ್ಕೆ ರಚಿಸಿಕೊಂಡಿರುವ ಶ್ರೀ ಚನ್ನಬಸವೇಶ್ವರ ಟ್ರಸ್ಟ್‌ ಕಮಿಟಿಯ ನಿಯಮಾವಳಿಗಳಲ್ಲಿ 
ವೀರಶೈವ ಪಂಥದ ಧರ್ಮೋಪದೇಶ ಮತ್ತು ಬೋಧನೆ, ಧಾರ್ಮಿಕ ಶಿಕ್ಷಣ, ಅನ್ನದಾಸೋಹ, ಜಾತ್ರೆ, ದೀನ, ದಲಿತ ವರ್ಗದ ಜನರಿಗೆ ಉಚಿತ ಶಿಕ್ಷಣ ಹಾಗೂ 
ಉಚಿತ ವೈದ್ಯಕೀಯ ನೆರವು ಇತ್ಯಾದಿ ಧ್ಯೇಯೋದ್ದೇಶಗಳನ್ನು ಸಂಸ್ಥೆಯು ಹೊಂದಿರುತ್ತದೆ. 

ಮೇಲ್ಕಂಡ ಅಂಶಗಳನ್ನು ಪರಿಶೀಲಿಸಿ, ಈ ವಿಚಾರದ ಬಗ್ಗೆ ತೀರ್ಮಾನಕ್ಕಾಗಿ ದಿನಾಂಕ : 23-05-2016 ರಂದು ನಡೆದ ರಾಜ್ಯ ಧಾರ್ಮಿಕ 
ಪರಿಷತ್ತಿನ ಸಭೆಯಲ್ಲಿ ಪ್ರಸ್ತಾವನೆಯನ್ನು ಮಂಡಿಸಲಾಗಿರುತ್ತದೆ. ಈ ಬಗ್ಗೆ ರಾಜ್ಯ ಧಾರ್ಮಿಕ ಪರಿಷತ್ತಿನ ಸಭೆಯಲ್ಲಿ ಚರ್ಚಿಸಿ ಉಳವಿ 
ಶ್ರೀ ಚನ್ನಬಸವೇಶ್ವರಸ್ವಾಮಿ ದೇವಾಲಯವು ವೀರಶೈವ (ಲಿಂಗಾಯಿತ) ಪಂಗಡದವರು ಸ್ಥಾಪಿಸಿ ವ್ಯವಸ್ಥೆಗೊಳಿಸಿ, ಅದೇ ಪಂಗಡ ಸದಸ್ಯರನ್ನೊಳಗೊಂಡ 
ಟ್ರಸ್ಟ್‌ನಿಂದ ನಿರ್ವಹಿಸುತ್ತಿರುವ ಧಾರ್ಮಿಕ ಸಂಸ್ಥೆಯಾಗಿದ್ದು, ವೀರಶೈವ ಪಂಥದ ಧರ್ಮೋಪದೇಶ ಮತ್ತು ಬೋಧನೆ, ಧಾರ್ಮಿಕ ಶಿಕ್ಷಣ ಹಾಗೂ 
ತರಬೇತಿಯನ್ನು ನೀಡುತ್ತಿರುವುದು ಕಂಡುಬಂದಿದ್ದು, ಸರ್ಕಾರವು ಈ ಹಿಂದೆ ಈ ದೇವಾಲಯವನ್ನು ಕಾಯ್ದೆಯ ಅಧ್ಯಾಯ 1ರ ಸೆಕ್ಷನ್‌ 4(ii)ರ ಅನ್ವಯ 
ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಿಂದ ಹೊರತುಪಡಿಸಿರುವುದು ಕ್ರಮಬದ್ಧವಾಗಿರುವುದರಿಂದ, ಸದರಿ ದೇವಾಲಯವನ್ನು ಅಧಿಸೂಚಿತ ಸಂಸ್ಥೆಗಳ 
ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸದೆ, ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಿಂದ ಹೊರತುಪಡಿಸಿರುವ ಆದೇಶವನ್ನು ಖಾಯಂಗೊಳಿಸುವುದು ಸೂಕ್ತವೆಂದು ಸಭೆಯಲ್ಲಿ 
ನಿರ್ಣಯಿಸಲಾಗಿರುತ್ತದೆ. ರಾಜ್ಯ ಧಾರ್ಮಿಕ ಪರಿಷತ್ತಿನ ಸಭೆಯ ನಿರ್ಣಯದಂತೆ ಪ್ರಸ್ತಾಪಿತ ದೇವಾಲಯವನ್ನು ಅಧಿಸೂಚಿತ ಸಂಸ್ಥೆಗಳ 
ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸದೆ ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಿಂದ ಹೊರತುಪಡಿಸಿರುವ ಸರ್ಕಾರದ ಆದೇಶ ಸಂಖ್ಯೆ : ಕಂಇ 41 ಮುಆಬಿ 2003 
ದಿನಾಂಕ : 20-02-2004ನ್ನು ಖಾಯಂಗೊಳಿಸಿ ಆದೇಶ ಹೊರಡಿಸುವಂತೆ ಕೋರಿ ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆ ಇವರು ಸರ್ಕಾರಕ್ಕೆ ಪ್ರಸ್ತಾವನೆ 
ಸಲ್ಲಿಸಿರುತ್ತಾರೆ. 

ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆ ಇವರ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಂಇ 40 ಮುಆಬಿ 2016, ಬೆಂಗಳೂರು, ದಿನಾಂಕ : 09ನೇ ಆಗಸ್ಟ್‌ 2016. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ, ದಿನಾಂಕ : 23-05-2016ರಂದು ನಡೆದ ರಾಜ್ಯ ಧಾರ್ಮಿಕ ಪರಿಷತ್ತಿನ ನಿರ್ಣಯದಂತೆ, 
ಉತ್ತರ ಕನ್ನಡ ಜಿಲ್ಲೆ, ಜೋಯಿಡಾ ತಾಲ್ಲೂಕು, ಉಳವಿ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯವು ವೀರಶೈವ (ಲಿಂಗಾಯಿತ) ಪಂಗಡದವರು ಸ್ಥಾಪಿಸಿ 
ನಡೆಸಿಕೊ೦ಡು ಬರುತ್ತಿರುವ ದೇವಸ್ಥಾನವಾಗಿರುವುದರಿಂದ ಸದರಿ ದೇವಸ್ಥಾನವನ್ನು ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ 
ದತ್ತಿಗಳ ಅಧಿನಿಯಮ 1997ರ ಅಧ್ಯಾಯ-1ರ ಕಲಂ 4(1)ರನ್ವಯ ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಿಂದ ಹೊರತುಪಡಿಸಿರುವ ಸರ್ಕಾರದ ಆದೇಶ ಸಂಖ್ಯೆ ; 
ಕಂಇ 41 ಮುಆಬಿ 2003 ದಿನಾಂಕ : 20-02-2004ನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಖಾಯಂಗೊಳಿಸಿ ಆದೇಶಿಸಿದೆ. 
೧.೧, 579 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


S.C. 50 ಬಿ.ಎಸ್‌. ನಾಗರತ್ನಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಮುಜರಾಯಿ). 


ಸಹಕಾರ ಸಚಿವಾಲಯ 
ಸೇರ್ಪಡೆ 
ಸಂಖ್ಯೆ: ಸಿಒ 244 ಸಿಎಲ್‌ ಎಸ್‌ 2016 ಬೆ೦ಗಳೂರು, ದಿನಾಂಕ: 08-08-2016 


ಸರ್ಕಾರದ ಆದೇಶ ಸಂಖ್ಯೆ ಸಿಒ 244 ಸಿಎಲ್‌ಎಸ್‌ 2016, ದಿನಾಂಕ: 16-05-2016 ಆದೇಶ ಭಾಗದ, ಮೊದಲನೇ ಷರತ್ತಿನಲ್ಲಿ 
“ಈ ಯೋಜನೆಯನ್ನು ದಿನಾಂಕ: 01-04-2016 ರಿಂದ ಗೊತ್ತುಪಡಿಸಿದ ಪತ್ತಿನ ಸಹಕಾರಿ ಸಂಸ್ಥೆಗಳು ಅಂದರೆ” ಎಂಬ ಪದಗಳ ನಂತರ "ಎಲ್ಲಾ ಜಿಲ್ಲಾ ಕೇಂದ್ರ 
ಸಹಕಾರ ಬ್ಯಾಂಕುಗಳು” ಎಂಬ ಪದಗಳನ್ನು ಸೇರಿಸಿ ಓದಿಕೊಳ್ಳತಕ್ಕದ್ದು. ಉಳಿದಂತೆ ಆದೇಶದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


P.R. 564 ಕೆ. ರಾಧಾಕೃಷ್ಣ, 
50-100 ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
ಸಹಕಾರ ಇಲಾಖೆ. 


ಇಂಧನ ಸಚಿವಾಲಯ 


ವಿಷಯ: 2016-17ನೇ ಸಾಲಿನಲ್ಲಿ ಭಾಗ್ಯಜ್ಯೋತಿ /ಕುಟೀರಜ್ಯೋತಿ ಮತ್ತು 10 ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್‌ 
ವಿದ್ಯುತ್‌ ಸ್ಥಾವರಗಳಿಗೆ ಉಚಿತ ವಿದ್ಯುತ್‌ ಸರಬರಾಜು ಮಾಡುವುದಕ್ಕಾಗಿ ವಿದ್ಯುತ್‌ ಸರಬರಾಜು ಕಂಪನಿಗಳಿಗೆ 
ತ್ರಿಪಕ್ಷೀಯ ಹೊಂದಾಣಿಕೆಯ (7//8119 Adjustment) ಮೂಲಕ ಸಹಾಯಧನ ಬಿಡುಗಡೆ ಮಾಡುವ ಬಗ್ಗೆ. 


ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಇಎನ್‌ 145 ಪಿಎಸ್‌ಆರ್‌ 2004 ದಿನಾಂಕ: 15-03-2005. 

2. ಸರ್ಕಾರದ ಆದೇಶ ಸಂಖ್ಯೆ: ಇಎನ್‌ 55 ಪಿಎಸ್‌ಆರ್‌ 2008 ದಿನಾಂಕ: 04-09-2008. 

3. ಸರ್ಕಾರದ ಆದೇಶ ಸಂಖೆ: ಇಎನ್‌ 25 ಪಿಎಸ್‌ಆರ್‌ 2016 ದಿನಾಂಕ: 07-05-2016 ಮತ್ತು 31-05-2016. 
4. ಸರ್ಕಾರದ ಆದೇಶ ಸಂಖ್ಯೆ: ಇಎನ್‌ 25 ಪಿಎಸ್‌ಆರ್‌ 2016/ಪಿ3 ದಿನಾಂಕ: 19-05-2016. (TA) 

ವಿ 


. ಸರ್ಕಾರದ ಆದೇಶ ಸಂಖ್ಯೆ: ಇಎನ್‌ 37 ಪಿಎಸ್‌ಆರ್‌ 2016/ ದಿನಾ೦ಕ: 06-06-2016. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೬, ೨೦೧೬ ಭಾಗ೧ 





ಮೇಲಿನ ಕ್ರಮಾ೦ಕ-1ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ “ಭಾಗ್ಯಜ್ಯೋತಿ/ಕುಟೀರಜ್ಯೋತಿ”' ವಿದ್ಯುತ್‌ ಸ್ಥಾವರ ಒಂದಕ್ಕೆ ಪ್ರತಿ ತಿಂಗಳು 18 
ಯೂನಿಟ್‌ವರೆಗೆ ಮಾತ್ರ ಉಚಿತ ವಿದ್ಯುತ್‌ ಒದಗಿಸಲು (ನಿಗಧಿಪಡಿಸಿದ ನಿಬಂಧನೆ ಮತ್ತು ಷರತ್ತಿಗೆ ಒಳಪಟ್ಟು ಅನುಮೋದನೆ 
ನೀಡಲಾಗಿರುತ್ತದೆ. 

ಮೇಲಿನ ಕ್ರಮಾಂಕ-2ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ (ಗೊತ್ತುಪಡಿಸಲಾದ ನಿಬಂಧನೆಗಳು ಮತ್ತು ಷರತ್ತುಗಳಿಗೊಳಪಟ್ಟು) ಮುಂದಿನ 
ಆದೇಶದವರೆಗೆ ದಿನಾಂಕ: 01-08-2008ರಿ೦ದ ಜಾರಿಗೆ ಬರುವಂತೆ ರೈತರಿಗೆ 10ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್‌ ವಿದ್ಯುತ್‌ ಸ್ಥಾವರಗಳಿಗೆ 
ಉಚಿತ ವಿದ್ಯುತ್‌ ಸರಬರಾಜು ಮಾಡುವುದಕ್ಕೆ ಸಂಬಂಧಿಸಿದಂತೆ ವಿದ್ಯುತ್‌ ಸರಬರಾಜು ಕಂಪನಿಗಳ ಬೇಡಿಕೆ ಮೊಬಲಗು ಸರ್ಕಾರದಿಂದ 
ಮರುಪಾವತಿಸುವುದಕ್ಕೆ ಅನುಮೋದನೆ ನೀಡಲಾಗಿರುತ್ತದೆ. 

ಕರ್ನಾಟಕ ವಿದ್ಯುಚ್ಛಕ್ತಿ ವಲಯದ ಕಂಪನಿಗಳಾದ ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ, ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ, 
ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ, ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ, ಗುಲ್ಬರ್ಗಾ ವಿದ್ಯುತ್‌ ಸರಬರಾಜು ಕಂಪನಿ ಹಾಗೂ 
ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮಗಳು ಸರ್ಕಾರಕ್ಕೆ ಪಾವತಿಸಬೇಕಾಗಿರುವ ವಿದ್ಯುತ್‌ ತೆರಿಗೆಯನ್ನು ಸರ್ಕಾರ ವಿದ್ಯುತ್‌ ಸರಬರಾಜು 
ಕಂಪನಿಗಳಿಗೆ ನೀಡಬೇಕಾಗಿರುವ ಸಹಾಯಧನದ ಬಾಬ್ದಿಗೆ ವರ್ಷಾವಾರು ಸರಿಹೊಂದಿಸುವ ನೀತಿ ಮೊದಲಿನಿಂದಲೂ ವಾಡಿಕೆಯಲ್ಲಿದೆ. 
ಕರ್ನಾಟಕ ವಿದ್ಯುತ್‌ಚ್ಛಕ್ತಿ ನಿಯಂತ್ರಣ ಆಯೋಗವು 2016ರ ದರ ಆದೇಶದಲ್ಲಿ 2016-17ನೇ ಸಾಲಿಗೆ 9 8,837.81 ಕೋಟಿಗಳನ್ನು ವಿದ್ಯುತ್‌ 
ಸರಬರಾಜು ಕಂಪನಿಗಳಿಗೆ ಸಹಾಯಧನವನ್ನಾಗಿ ಬಿಡುಗಡೆ ಮಾಡಲು ನಿಗಧಿಪಡಿಸಿದೆ. 

ಮೇಲೆ ಓದಲಾದ ಕ್ರಮಾಂಕ-(3), (4) ಮತ್ತು (5)ರಲ್ಲಿನ ಸರ್ಕಾರಿ ಆದೇಶಗಳ 2016-17ನೇ ಸಾಲಿಗೆ ಈವರೆಗೆ ಸಹಾಯಧನ ೪ 942.00 
ಕೋಟಿಗಳನ್ನು ಈ ಕೆಳಕಂಡಂತೆ ಬಿಡುಗಡೆ ಮಾಡಿದೆ. 


ಕ್‌ ಕೋಟಿಗಳು 





2016-17ನೇ ಸಾಲಿಗೆ ಆಯೋಗ ಅನುಮೋದಿಸಿರುವ ₹ 7199 ಕೋಟಿಗಳಲ್ಲಿ ನಗದು ರೂಪವಾಗಿ ನೀರಾವರಿ 
ಪಂಪುಸೆಟ್ಟು, ಭಾಗ್ಯಜ್ಯೋತಿ/ಕುಟೀರ ಜ್ಯೋತಿ ಸ್ಥಾವರಗಳ ಉಚಿತ ವಿದ್ಯುತ್‌ ಸರಬರಾಜಿಗಾಗಿ ಸಹಾಯಧನದ ಬಾಬ್ತು 


840.00 





ತ್ರಿಪಕ್ಷೀಯ ಹೊಂದಾಣಿಕೆ- ಏಪ್ರಿಲ್‌ 2016ರ ಮಾಹೆಯವರೆಗೆ ವಿದ್ಯುತ್‌ ತೆರಿಗೆ ವಸೂಲಿ ಮತ್ತು ರಾಜಧನ ಬಾಬ್ತು 100.00 





2016-17ನೇ ಸಾಲಿಗೆ ಶ್ರೀ ಸತ್ಯ ಸಾಯಿ ಆಸ್ಪತ್ರೆಗೆ ಸಹಾಯಧನ 2.00 








ಒಟ್ಟು 942.00 











2016-17ನೇ ಸಾಲಿನ ಮೇ-2016ರ ಮಾಹೆಗೆ ವಿದ್ಯುತ್‌ ಸರಬರಾಜು ಕಂಪನಿಗಳು ಮತ್ತು ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ ಸರ್ಕಾರಕ್ಕೆ 
ಪಾವತಿಸಬೇಕಾದ ವಿದ್ಯುತ್‌ ತೆರಿಗೆ ಹಾಗೂ ರಾಜಧನವನ್ನು ಈ ಕೆಳಗೆ ವಿವರಿಸಿರುವಂತೆ ತ್ರಿಪಕ್ಷೀಯ ಹೊಂದಾಣಿಕೆ (Tripartite Adjustment) 
ಮೂಲಕ ಸರ್ಕಾರ ವಿದ್ಯುತ್‌ ಸರಬರಾಜು ಕಂಪನಿಗಳಿಗೆ ನೀಡಬೇಕಾಗಿರುವ ಸಹಾಯಧನಕ್ಕೆ ಹೊಂದಾಣಿಕೆ ಮೂಲಕ ಸರಿಹೊಂದಿಸಲು 


ಪಸಾಪಿಸಿದೆ. 



































₹ ಕೋಟಿಗಳು 

ಕ್ರಸಂ ವಿಸಕಂ ಮೇ-2016 
1 ಬೆವಿಕಂ 61.35 
2 ಮವಿಕಂ 9.52 
3 ಹುವಿಕಂ 10.50 
4 ಗುವಿಕಂ 9.00 
5 ಚಾವಿಸನಿನಿ 7.50 
6 ಕವಿನಿನಿ 0.52 
ಒಟ್ಟು 98.39 
7 ಕವಿನಿನಿ (ರಾಜಧನ) 1.61 
ಒಟ್ಟು 100.00 














(ಬೆವಿಕಂ ಹೊಂದಾಣಿಕೆಯ ₹. 61.35 ಕೋಟಿಗಳಲ್ಲಿ ಏಪ್ರಿಲ್‌-2016ನೇ ಮಾಹೆಯ ಬಾಕಿ ತೆರಿಗೆ ₹ 19.68 ಕೋಟಿಗಳು ಒಳಗೊಂಡಿದೆ.) 


J 


ಮೇಲೆ ವಿವರಿಸಿರುವಂತೆ, ಮೇ-2016ರ ಮಾಹೆಯಲ್ಲಿ ವಸೂಲಾಗಿರುವ ವಿದ್ಯುತ್‌ ತೆರಿಗೆ ಮತ್ತು ರಾಜಧನ ಮೊತ್ತದ ಬಾಬ್ತು ₹. 100.00 
ಕೋಟಿಗಳನ್ನು ತ್ರಿಪಕ್ಷೀಯ ಹೊಂದಾಣಿಕೆ ಮೂಲಕ ಬಿಡುಗಡೆ ಮಾಡಲು ಪ್ರಸ್ತಾಪಿಸಿದೆ. ಆದ್ದರಿಂದ, ಪ್ರಸ್ತುತ ಆದೇಶ. 


ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 25 ಪಿಎಸ್‌ಆರ್‌ 2016/೩3 
ಬೆಂಗಳೂರು ದಿನಾಂಕ: 20-06-2016 


ಬೆ೦ಗಳೂರು ವಿದ್ಯುತ್‌ ಸರಬರಾಜು ಕಂಪನಿ, ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ, ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ, 
ಗುಲ್ಬರ್ಗಾ ವಿದ್ಯುತ್‌ ಸರಬರಾಜು ಕಂಪನಿ ಹಾಗೂ ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮಗಳು ಸರ್ಕಾರಕ್ಕೆ ಪಾವತಿಸಬೇಕಾಗಿರುವ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೬, ೨೦೧೬ ೯೯೫ 





ವಿದ್ಯುತ್‌ ತೆರಿಗೆ ಬಾಬ್ತು ಸ 97.87 ಕೋಟಿಗಳನ್ನು (ತೊಂಭತ್ತೇಳು ಕೋಟಿ ಎಂಭತ್ತೇಳು ಲಕ್ಷ ರೂಗಳು ಮಾತ್ರ) ವಿದ್ಯುತ್‌ ಸರಬರಾಜು 
ಕಂಪನಿಗಳು 10ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್‌ ಸ್ಥಾವರಗಳಿಗೆ ಉಚಿತ ವಿದ್ಯುತ್‌ ಸರಬರಾಜು ಮಾಡುವುದಕ್ಕಾಗಿ ಸರ್ಕಾರ 
ಪಾವತಿಸಬೇಕಾಗಿರುವ ಸಹಾಯಧನಕ್ಕೆ ಕೆಳಗಿನ ಕೋಷ್ಠಕದಲ್ಲಿ ವಿವರಿಸಿರುವಂತೆ ಸರಿಹೊಂದಿಸಿ ಹೊಂದಾಣಿಕೆಯ ಮೂಲಕ ಬಿಡುಗಡೆ 
ಮಾಡಿ ಆದೇಶಿಸಿದೆ. 



































A: ESCOM’s PORTION (Rs. In Crs) 
DEBIT CREDIT 
Head of Account Amount Head of Account Amount 
Subsidy to ESCOMs sec Tas 
collection 
2801-80-101— 1-04-106 0043-00-101-0-01 

BESCOM 61.35 BESCOM 61.35 

MESCOM 9.52 MESCOM 9.52 

HESCOM 10.50 HESCOM 10.50 

GESCOM 9.00 GESCOM 9.00 
CESC 7.50 CESC 7.50 
Total 97.87 Total 97.87 

















ಬೆವಿಕಂ ಹೊಂದಾಣಿಕೆಯ ₹ 61.35 ಕೋಟಿಗಳಲ್ಲಿ ಏಪ್ರಿಲ್‌-2016ನೇ ಮಾಹೆಯ ಬಾಕಿ ತೆರಿಗೆ ₹ 19.68 ಕೋಟಿಗಳು ಒಳಗೊಂಡಿದೆ. 


2. 


2016-17ನೇ ಸಾಲಿನ ಮೇ 2016ರ ಮಾಹೆಗೆ ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತವು ಸರ್ಕಾರಕ್ಕೆ ಪಾವತಿಸಬೇಕಾಗಿರುವ ವಿದ್ಯುತ್‌ ತೆರಿಗೆ 
ಮತ್ತು ರಾಜಧನ ಸೈ. 2.13 ಕೋಟಗಳನ್ನು ಸಹ ಸರ್ಕಾರವು 10ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್‌ ಸ್ಥಾವರಗಳಿಗೆ ಉಚಿತ ವಿದ್ಯುತ್‌ 
ಸರಬರಾಜು ಮಾಡುವುದಕ್ಕಾಗಿ ಗುಲ್ಬರ್ಗಾ ವಿದ್ಯುತ್‌ ಸರಬರಾಜು ಕಂಪನಿಗೆ ಪಾವತಿಸಬೇಕಾಗಿರುವ ಸಹಾಯಧನಕ್ಕೆ ಕೆಳಗಿನ ಕೋಷ್ಠಕದಲ್ಲಿರುವಂತೆ 
ತ್ರಿಪಕ್ಷೀಯ ಹೊಂದಾಣಿಕೆಯ ಮೂಲಕ ಬಿಡುಗಡೆ ಮಾಡಿ ಆದೇಶಿಸಿದೆ. ಕವಿನಿನಿ ಮತ್ತು ಗುವಿಕ೦ ಸಂಸ್ಥೆಗಳು ವಿದ್ಯುತ್‌ ಖರೀದಿ ಅಸಲಿಗೆ 
ಲೆಕ್ಕೀಕರಿಸಲು ಆದೇಶಿಸಿದೆ. 

















8: KPCL Portion (Rs. In Crs) 
DEBIT CREDIT 
Total Total 
Head of Account Head of Account 
Amount Amount 
Subsidy to ESCOMs Royalty from KPCL 
2801-80-101-1-04-106 0801-01-201-0-01 1.61 
GESCOM 2.13 





Electricity Tax 





(KPCL to adjust this receipt against 
power purchase cost of GESCOM) 0043-00-101-0-01 


TOTAL - (B) 2.13 TOTAL- (B) 2.13 


0.52 























ಲೆಕ್ಕ ಮಹಾಪರಿಶೋಧಕರು ಈ ಹೊಂದಾಣಿಕೆಗಳನ್ನು ಸಂಪೂರ್ಣವಾಗಿ ಲೆಕ್ಕಕ್ಕೆ ತೆಗೆದುಕೊಳ್ಳುವಂತೆ ಕೋರಿದೆ. ಈ ಆದೇಶದ ಪ್ರಕಾರ ಯಾವುದೇ 
ನಗದು ಬಿಡುಗಡೆ ಇರುವುದಿಲ್ಲ. 


ಈ ಸರ್ಕಾರಿ ಆದೇಶದಲ್ಲಿ ಆದೇಶಿಸಿರುವಂತೆ ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ ಮತ್ತು ವಿದ್ಯುತ್‌ ಸರಬರಾಜು ಕಂಪನಿಗಳು ಮತ್ತು ಮುಖ್ಯ 
ವಿದ್ಯುತ್‌ ಪರಿವೀಕ್ಷಕರು ಆ ಸಂಸ್ಥೆಗಳ ದಸ್ತಾವೇಜುಗಳಲ್ಲಿ ಸಮರ್ಪಕ ಹೊಂದಾಣಿಕೆ ಮಾಡಿಕೊಳ್ಳಲು ಆದೇಶಿಸಿದೆ. 


ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತವು ಸರ್ಕಾರಕ್ಕೆ ಪಾವತಿಸ ಬೇಕಾಗಿರುವ ತೆರಿಗೆ ಮತ್ತು ರಾಜಸ್ವ ಸ 2.13 ಕೋಟಿಗಳನ್ನು ಗುಲ್ಬರ್ಗಾ 
ವಿದ್ಯುತ್‌ ಸರಬರಾಜು ಕಂಪನಿಗೆ ಸಹಯಧನವಾಗಿ ಸರಿಹೊಂದಿಸಲು ಸೂಚಿಸಿದೆ. ಈ ಮೊತ್ತವನ್ನು ವಿದ್ಯುತ್‌ ಖರೀದಿ ಅಸಲು ವೆಚ್ಚಕ್ಕೆ 
ಲೆಕ್ಕೀಕರಿಸುವುದು. 


ಈ ಆದೇಶದಲ್ಲಿ ಹೊಂದಾಣಿಕೆ ಮೂಲಕ ಬಿಡುಗೆ ಮಾಡಿರುವ ಸಹಾಯಧನವನ್ನು 10ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್‌ ವಿದ್ಯುತ್‌ 
ಸ್ಥಾವರಗಳಿಗೆ ಉಚಿತ ವಿದ್ಯುತ್‌ ಸರಬರಾಜು ಸಹಯಧನದ ಬಾಜ್ಜಿಗೆ ಬಿಡುಗಡೆ ಮಾಡಿದೆ ಎಂದು ಪರಿಗಣಿಸುವುದು. 


೯೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೬, ೨೦೧೬ ಭಾಗ ೧ 





7. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಎಫ್‌ಡಿ 170ವೆಚ್ಚ-1/16 ದಿನಾಂಕ 03-05-2016ರಲ್ಲಿ ನೀಡಿರುವ 
ಸಹಮತಿಯನ್ಹ್ವಯ ಹೊರಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಎ. ಚಪ್ಪರಬಂದ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇಂಧನ ಇಲಾಖೆ 


೧.೧, 565 


ಇಂಧನ ಸಚಿವಾಲಯ 


ವಿಷಯ: ಇಂಧನ ಇಲಾಖೆಯ ಯೋಜನೇತರ ಮತ್ತು ಯೋಜನೆಗಳಿಗೆ 2016-17ನೇ ಸಾಲಿನಲ್ಲಿ ಒದಗಿಸಿರುವ 
ಆಯವ್ಯಯದಲ್ಲಿ ಮೊದಲ ನಾಲ್ಕು ತಿಂಗಳಿಗೆ (ಏಪ್ರಿಲ್‌ 2016 ರಿಂದ ಜುಲೈ 2016ರವರೆಗೆ) ಹಣ 
ಬಿಡುಗಡೆ ಮಾಡುವ ಬಗ್ಗೆ. 


ಓದಲಾಗಿದೆ: 1. ಆರ್ಥಿಕ ಇಲಾಖೆಯ ಅ ಜ್ಞಾ ಪತ್ರ ಸಂಖ್ಯೆ: ಎಫ್‌ಡಿ 4 ಬಿಪಿಇ 2016, ದಿನಾ೦ಕ: 31-03-2016. 
2. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 9 ಪಿಎಸ್‌ಆರ್‌ 2016 ದಿನಾಂಕ: 02-05-2016. 


ಪ್ರಸ್ತಾವನೆ :- 


1. ಇಂಧನ ಇಲಾಖೆಗೆ 2016-17ನೇ ಸಾಲಿನ ಆಯವ್ಯಯದಲ್ಲಿ ಯೋಜನೇತರಡಿಯಲ್ಲಿ ₹.7752.21 ಕೋಟಿಗಳನ್ನು ಹಾಗೂ ಯೋಜನೆಯಡಿಯಲ್ಲಿ 
957.35 ಕೋಟಗಳನ್ನು ಒದಗಿಸಿದೆ. 

2. ಅದರನ್ವಯ ಇಂಧನ ಇಲಾಖೆಯಲ್ಲಿ 2015-16ನೇ ಸಾಲಿನಲ್ಲಿ ಪ್ರಾರಂಭವಾಗಿ ಕಾರ್ಯಪ್ರಗತಿಯಲ್ಲಿರುವ ಯೋಜನೆಗಳನ್ನು 2016-17ನೇ 
ಸಾಲಿನಲ್ಲಿ ಮುಂದುವರಿಸಿ ಕಾರ್ಯಾನುಷ್ಠಾನಗೊಳಿಸಲು ಮೇಲೆ ಓದಲಾದ (2)ರ ಸರ್ಕಾರಿ ಆದೇಶದಲ್ಲಿ ಅನುಮೋದನೆ ನೀಡಲಾಗಿದೆ. 

3. ಮೇಲೆ (1)ರಲ್ಲಿ ಓದಲಾದ ಆರ್ಥಿಕ ಇಲಾಖೆಯ ಅಧಿಕೃತ ಜ್ಞಾಪನ ಪತ್ರದಲ್ಲಿ ದಿನಾಂಕ: 01-04-2016ರಿ೦ದ 31-07-2016ರವರೆಗಿನ ಅವಧಿಗೆ 
ವಿವಿಧ ಉದ್ದೇಶಗಳಿಗೆ ಖರ್ಚು ಮಾಡಲು ಬಿಡುಗಡೆಗಾಗಿ ಇಲಾಖಾ ಮುಖ್ಯಸ್ಥರು ಮತ್ತು ಅಂದಾಜು ಅಧಿಕಾರಿಗಳಿಗೆ ಅಧಿಕಾರ ನೀಡಲಾಗಿದೆ. 

4. 2016-17ನೇ ಸಾಲಿನ ಆಯವ್ಯಯದಲ್ಲಿ ಒದಗಿಸಿರುವ ಮೊತ್ತದಲ್ಲಿ ಮೊದಲ ನಾಲ್ಕು ತಿಂಗಳಿಗೆ (ಏಪ್ರಿಲ್‌ 2016 ರಿಂದ ಜುಲೈ 2016ರವರೆಗೆ) 
ಹಣ ಬಿಡುಗಡೆ ಮಾಡುವ ಬಗ್ಗೆ ಪ್ರಸ್ತುತ ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ: ಇಎನ್‌ 9 ಪಿಎಸ್‌ಆರ್‌ 2016, ಬೆಂಗಳೂರು ದಿನಾಂಕ: 20-06-2016 


1. ಇಂಧನ ಇಲಾಖೆಗೆ 2016-17ನೇ ಸಾಲಿನ ಆಯವ್ಯಯದಲ್ಲಿ ಕೆಳಕಂಡ ಯೋಜನೇತರ ಮತ್ತು ಯೋಜನೆಗಳಿಗೆ ಮಂಜೂರಾಗಿರುವ 
ಮೊತ್ತವನ್ನು ಮೊದಲ ನಾಲ್ಕು ತಿಂಗಳುಗಳಿಗೆ (ಏಪ್ರಿಲ್‌ 2016 ರಿಂದ ಜುಲೈ 2016ರವರೆಗೆ) ಈ ಕೆಳಕಂಡಂತೆ ಹಂಚಿಕೆ ಮಾಡಿ ಆದೇಶಿಸಿದೆ. 
































2016-17ನೇ ಸಾಲಿನ ಮೊದಲ 
2016-17ನೇ ಸಾಲಿನ | ನಾಲ್ಕು ತಿಂಗಳುಗಳಿಗೆ (ಏಪ್ರಿಲ್‌ 
3 ಲೆಕ್ಷಶೀರ್ಷಿಕೆ ಮತ್ತು ವಿವರ ಯು ಇರು 0ನ ಲ್ನ ವಿದ್ಯುತ್‌ ಸಂಸ್ಥೆಗಳು 
ಸಂ ಈ ದಾ ನಿಗಧಿಪಡಿಸಿರುವ ಮೊತ್ತ 2016ರವರೆಗೆ) ಬಿಡುಗಡೆ ಶಿ ಛಿ 
(ಕ, ಕೋಟಿಗಳಲ್ಲಿ) ಮಾಡಬೇಕಾಗಿರುವ ಮೊತ್ತ 
(₹. ಕೋಟಿಗಳಲ್ಲಿ) 
ಯೋಜನೇತರ 
1 2801-80-101-1-04-106 7,199.00 2399.66 ವಿದ್ಯುತ್‌ ಸರಬರಾಜು ಕಂಪನಿಗಳು 
10 ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್‌, ಮತ್ತು ಹುಕ್ಕೇರಿ ಗ್ರಾಮೀಣ 
ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ವಿದ್ಯುತ್‌ ಸಹಕಾರಿ ಸಂಘ 
ಸ್ಥಾವರಗಳಿಗೆ ಉಚಿತ ವಿದ್ಯುತ್‌ ಸರಬರಾಜು 
ಮಾಡುವುದಕ್ಕಾಗಿ ಸಹಾಯಧನ. 
9 2801-80-101-1-07-103 ಕ.ವಿ.ನಿ.ಆ. 3.12 104 | ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ 
ಸಹಯಾನುಧಾನ- ವೇತನಗಳು ಆಯೋಗ 
3 2801-80-101-1-13-106 550.00 183.33 | ಕವಿಪನಿನಿ ಮತ್ತು ವಿಸಕಂಗಳ 
ಪಿಂಚಣಿ ಪಾವತಿಗಾಗಿ ಅಂಶಧಾನ- ಪಿಂಚಣಿ ಮತ್ತು ಉಪದಾನ ಟ್ರಸ್ಟ್‌ 
ಸಹಾಯಧನ ಪರವಾಗಿ ಕರ್ನಾಟಕ ವಿದ್ಯುತ್‌ 
ಪ್ರಸರಣ ನಿಗಮ ನಿಯಮಿತ 













































































ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೬, ೨೦೧೬ ೯ 
2016-17ನೇ ಸಾಲಿನ ಮೊದಲ 
2016-17ನೇ ಸಾಲಿನ | ನಾಲ್ಕು ತಿಂಗಳುಗಳಿಗೆ (ಏಪ್ರಿಲ್‌ 
ಕ್ರ ಆಯವ್ಯಯದಲ್ಲಿ 2016 ರಿಂದ ಜುಲೈ 
ಲೆಕ್ಷಶೀರ್ಷಿಕೆ ಮತ್ತು ವಿವರ ರ ಆ ವಿದ್ದುತ್‌ ಸಂಸ್ಥೆಗಳು 
ಸಂ ಹ ಕ ನಿಗಧಿಪಡಿಸಿರುವ ಮೊತ್ತ 2016ರವರೆಗೆ) ಬಿಡುಗಡೆ 4 | 
(2. ಕೋಟಿಗಳಲ್ಲಿ) ಮಾಡಬೇಕಾಗಿರುವ ಮೊತ್ತ 
(2. ಕೋಟಿಗಳಲ್ಲಿ) 
ಯೋಜನೇತರ 
4 4801-01-800-2-00-240 0.09 0.03 | ಕರ್ನಾಟಕ ವಿದ್ಯುತ್‌ ಪ್ರಸರಣ 
ಸಾಲ ಮೇಲುಸ್ತುವಾರಿ ನಿಗಮ ನಿಯಮಿತ 
ಯೋಜನೆ 
೨ 2801-80-800-1-08-059 ಸೌರ ಶಕ್ತಿ 15.18 5.06 
ಯೋಜನೆ - ಇತರೆ ಖರ್ಚುಗಳು 
6 2801-80-800-1-08-422 ಸೌರ ಶಕ್ತಿ 3.43 114 | ಕರ್ನಾಟಕ ನವೀಕರಿಸ ಬಹುದಾದ 
ಯೋಜನೆ- ಪರಿಶಿಷ್ಟ ಜಾತಿ ಉಪಯೋಜನೆ ಇಂದನ ಅಭಿವೃದ್ಧಿ ನಿಯಮಿತ 
J. 2801-80-800-1-08-423 ಸೌರ ಶಕ್ತಿ 1.39 0.46 
ಯೋಜನೆ- ಗಿರಿಜನ ಉಪಯೋಜನೆ 
8 4801-01-190-0-09-211 (ಯೋಜನೆ) 587.14 195.71 | ಕರ್ನಾಟಕ ವಿದ್ಯುತ್‌ ನಿಗಮ 
ವಿದ್ಯುಚ್ಛಕ್ತಿ ಬಳಕೆಯಲ್ಲಿ ಹೂಡಿಕೆ- ನಿಯಮಿಯ, ಕರ್ನಾಟಕ ವಿದ್ಯುತ್‌ 
ಬಂಡವಾಳ ಹೂಡಿಕೆ ಪ್ರಸರಣ ನಿಗಮ ನಿಯಮಿತ, 
ವಿದ್ಯುತ್‌ ಸರಬರಾಜು 
ಕಂಪನಿಗಳು, ಪವರ್‌ ಕಂಪನಿ 
ಆಫ್‌ ಕರ್ನಾಟಕ ಲಿ. ಕರ್ನಾಟಕ 
ನವೀಕರಿಸ ಬಹುದಾದ ಇಂಧನ 
ಅಭಿವೃದ್ಧಿ ನಿಯಮಿತ ಮತ್ತು 
ಹುಕ್ಕೇರಿ ಗ್ರಾಮೀಣ ಸಹಕಾರಿ 
ಸಂಘ 
9 4801-01-190-0-09-422 (ಯೋಜನೆ) 104.44 34.81 
ವಿದ್ಯುಚ್ಛಕ್ತಿ ಬಳಕೆಯಲ್ಲಿ ಹೂಡಿಕೆ- ಪರಿಶಿಷ್ಟ 
ಉಪಯೋಜನೆ 
10 4801-01-190-0-09-423 (ಯೋಜನೆ) 35.42 11.80 
ವಿದ್ಯುಚ್ಛಕ್ತಿ ಬಳಕೆಯಲ್ಲಿ ಹೂಡಿಕೆ- ಗಿರಿಜನ 
ಉಪಯೋಜನೆ ವಿದ್ಯುತ್‌ ಸರಬರಾಜು ಕಂಪನಿಗಳು 
11... | 4801-01-190-0-09-133 (ಯೋಜನೆ) 80.75 26.91 ಮತ್ತು ಹುಕ್ಕೇರಿ ಗ್ರಾಮೀಣ 
ವಿದ್ಯುಚ್ಛಕ್ತಿ ಬಳಕೆಯಲ್ಲಿ ಹೂಡಿಕೆ - ವಿಶೇಷ ಇಕಾ 864 
ಅಭಿವೃದ್ಧಿ ಯೋಜನೆ 
12 4801-01-190-0-09-135 (ಯೋಜನೆ) 14.36 4.78 
ವಿದ್ಯುಚ್ಛಕ್ತಿ ಬಳಕೆಯಲ್ಲಿ ಹೂಡಿಕೆ- ವಿಶೇಷ 
ಅಭಿವೃದ್ಧಿ ಯೋಜನೆ- ಪರಿಶಿಷ್ಟ ಜಾತಿ 
ಉಪಯೋಜನೆ 
13 4801-01-190-0-09-136 (ಯೋಜನೆ) 4.89 1.63 ವಿದ್ಯುತ್‌ ಸರಬರಾಜು ಕಂಪನಿಗಳು 
ವಿದ್ಯುಚ್ಛಕ್ತಿ ಬಳಕೆಯಲ್ಲಿ ಹೂಡಿಕೆ- ವಿಶೇಷ ಮತ್ತು ಹುಕ್ಕೇರಿ ಗ್ರಾಮೀಣ 
ಅಭಿವೃದ್ಧಿ ಯೋಜನೆ- ಗಿರಿಜನ ಸಹಕಾರಿ ಸಂಘ 
ಉಪಯೋಜನೆ 




















೯೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೬, ೨೦೧೬ ಭಾಗ೧ 


























2016-17ನೇ ಸಾಲಿನ ಮೊದಲ 
2016-17ನೇ ಸಾಲಿನ | ನಾಲ್ಕು ತಿಂಗಳುಗಳಿಗೆ (ಏಪ್ರಿಲ್‌ 

5 ಲೆಕ್ಷಶೀರ್ಷಿಕೆ ಮತ್ತು ವಿವರ ವ ನ್ಟ. ಮ ವಿದ್ದುತ್‌ ಸಂಸ್ಥೆಗಳು 

ಸಂ ನ ಸ ನಿಗಧಿಪಡಿಸಿರುವ ಮೊತ್ತ 2016ರವರೆಗೆ) ಬಿಡುಗಡೆ ಕ ಶ್ರ 

(₹. ಕೋಟಿಗಳಲ್ಲಿ) ಮಾಡಬೇಕಾಗಿರುವ ಮೊತ್ತ 
(₹. ಕೋಟಿಗಳಲ್ಲಿ) 

14 4801-80-190-0-06-422 24.39 8.13 ವಿದ್ಯುತ್‌ ಸರಬರಾಜು ಕಂಪನಿಗಳು 
ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಹುಕ್ಕೇರಿ ಗ್ರಾಮೀಣ 
ಮತ್ತು ಬುಡಕಟ್ಟು ಉಪಯೋಜನೆ ಕಾಯ್ದೆ ಸಹಕಾರಿ ಸಂಘ 
2013ರಡಿ ಬಳಕೆಯಾಗದೆ ಇರುವ ಮೊತ್ತ 
- ಪರಿಶಿಷ್ಟ ಜಾತಿ ಉಪಯೋಜನೆ 

15 4801-80-190-0-06-423 ಅನುಸೂಚಿತ 9.90 3.30 ವಿದ್ಯುತ್‌ ಸರಬರಾಜು ಕಂಪನಿಗಳು 
ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಮತ್ತು ಹುಕ್ಕೇರಿ ಗ್ರಾಮೀಣ 
ಉಪಯೋಜನೆ ಕಾಯ್ದೆ 2013ರಡಿ ಸಹಕಾರಿ ಸಂಘ 
ಬಳಕೆಯಾಗದೆ ಇರುವ ಮೊತ್ತ - ಗಿರಿಜನ 
ಉಪಯೋಜನೆ 

ಯೋಜನೆ 

16 6801-00-205-1-80-394 ಬೆ೦ಗಳೂರು 76.06 25.35 | ಬೆಂಗಳೂರು ವಿದ್ಯುತ್‌ 
ಹಂಚಿಕೆ ಉನ್ನತೀಕರಣ (ಜೆಬಿಐಸಿ)- ಸರಬರಾಜು ಕಂಪನಿ 
ಬೆವಿಕಂ-ಇಎಪಿ-ಸಾಲಗಳು 
ಒಟ್ಟು 8,709.56 2,903.14 

















2 ಆಯವ್ಯಯದಲ್ಲಿ ವಿವಿಧ ಉದ್ದೇಶಗಳಿಗೆ ಹಂಚಿಕೆ ಮಾಡಿರುವ ಮೊತ್ತದ ಬಿಡುಗಡೆಗೆ ಆರ್ಥಿಕ ಇಲಾಖೆಯ ಅ. ಜ್ಞಾ ಸಂಖ್ಯೆ ಎಫ್‌ಡಿ 03 
ಟಿಎಫ್‌ಪಿ 2016 ದಿನಾ೦ಕ: 02-04-2016ರಲ್ಲಿ ಆದೇಶದಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಪ್ರತ್ಯೇಕ ಆದೇಶ ಹೊರಡಿಸಲಾಗುವುದು. 


3. ಯೋಜನಾ ವೆಚ್ಚಗಳ ಬಿಡುಗಡೆಗೆ ಕರ್ನಾಟಕ ಆರ್ಥಿಕ ಸಂಹಿತೆ 1957ರ ಕಲಂ- ಗಿರಲ್ಲಿ ಪ್ರದತ್ತವಾದ ಅಧಿಕಾರದಂತೆ ಕರ್ನಾಟಕ ಆರ್ಥಿಕ 
ಸಂಹಿತೆ 1957ರ ಕಲಂ 17(ಸಿ್ಗ(4)ರ ಪ್ರಕಾರ ಸರ್ಕಾರದ ಬಂಡವಾಳ ಹೂಡಿಕೆಯ ಸಂಬಂಧ ರಾಜ್ಯ ಹುಜೂರು ಖಜಾನೆಯಿಂದ ಹಣ 
ಬಿಡುಗಡೆಯ ಕುರಿತು ಮಹಾಲೇಖಪಾಲರಿಂದ ಅಧಿಕಾರ ಪತ್ರ ಹೊರಡಿಸುವ ಷರತ್ತಿನಿಂದ ವಿನಾಯಿತಿ ನೀಡಿ ಸರ್ಕಾರಿ ಆದೇಶ ಸಂಖ್ಯೆ 
ಇಎನ್‌ 27 ಪಿಎಸ್‌ಆರ್‌ 2016/ಪಿ1 ದಿನಾಂಕ: 16-05-2016ರಲ್ಲಿ ಆದೇಶಿಸಿದೆ. 


4. ಇಂಧನ ಇಲಾಖೆಗೆ ಸಂಬಂಧಿಸಿದಂತೆ ಮೇಲಿನ ಲೆಕ್ಕಶೀರ್ಷಿಕೆಗಳಡಿ ಬಿಡುಗಡೆ ಮಾಡಬೇಕಾದ ಆಯವ್ಯಯದಲ್ಲಿ ಮೊತ್ತಕ್ಕೆ ಸಂಬಂಧಪಟ್ಟಂತೆ 
ಹಣ ಪಡೆಯುವ ಅಧಿಕಾರಿಗಳು ಸಲ್ಲಿಸುವ ಬಿಲ್ಲುಗಳಿಗೆ ಮೇಲುರುಜು ಮಾಡಲು ಹಾಗೂ ಟೋಕನ್‌ಗಳಿಗೆ ಸಹಿ ಮಾಡಲು ಇಂಧನ 
ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ/ಉಪ ಕಾರ್ಯದರ್ಶಿಗೆ ಅಧಿಕಾರವನ್ನು ನೀಡಲಾಗಿದೆ. 


5. ಕಂಡಿಕೆ 4ರಲ್ಲಿ ಸೂಚಿಸಿರುವಂತೆ ಇಂಧನ ಇಲಾಖೆಯ ಅಧಿಕಾರಿಯಿಂದ ಬಿಲ್ಲುಗಳಿಗೆ ಮೇಲುರುಜು ಪಡೆದು ಮತ್ತು ಟೋಕನ್‌ಗಳ ಮೇಲೆ 
ಸಹಿಯನ್ನು ಪಡೆದ ನಂತರ ರಾಜ್ಯ ಹೂಜೂರು ಖಜಾನೆಗೆ ಸಲ್ಲಿಸತಕ್ಕದ್ದು. 
6. ಈ ಆದೇಶದಲ್ಲಿ ಯಾವುದೇ ನಗದು ಬಿಡುಗಡೆ ಇರುವುದಿಲ್ಲ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಎ. ಚಪ್ಪರಬಂದ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇಂಧನ ಇಲಾಖೆ 


೧.೧, 566 


ಇಂಧನ ಸಚಿವಾಲಯ 


ವಿಷಯ: 2016-17ನೇ ಸಾಲಿಗೆ ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಮತ್ತು 10ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್‌ ವಿದ್ಯುತ್‌ 
ಸ್ಥಾವರಗಳಿಗೆ ಉಚಿತ ವಿದ್ಯುತ್‌ ಸರಬರಾಜು ಮಾಡುವುದಕ್ಕಾಗಿ ಸಹಾಯಧನವನ್ನು ವಿದ್ಯುತ್‌ ಸರಬರಾಜು 
ಕಂಪನಿಗಳಿಗೆ ಬಿಡುಗಡೆ ಮಾಡುವ ಬಗ್ಗೆ. 

ಓದಲಾಗಿದೆ: 1 ಸರ್ಕಾರದ ಆದೇಶ ಸಂಖ್ಯೆ ಇಎನ್‌ 145 ಪಿಎಸ್‌ಆರ್‌ 2004, ದಿನಾಂಕ: 15-03-2005 
2. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 55 ಪಿಎಸ್‌ಆರ್‌ 2008 ದಿನಾಂಕ: 04-09-2008 
3. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 25 ಪಿಎಸ್‌ಆರ್‌ 2016 ದಿನಾಂಕ: 07-05-2016 ಮತ್ತು 31-05-2016 





ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೬, ೨೦೧೬ ೯೯೯ 





4. ಸರ್ಕಾರಿ ಆದೇಶ ಸಂಖ್ಯೆ: ದಿನಾಂಕ:19-05-2016 
ಮತ್ತು 20-06-2016 (TA). 


5. ಸರ್ಕಾರಿ ಆದೇಶ ಸಂಖ್ಯೆ; ಇಎನ್‌ 37 ಪಿಎಸ್‌ಆರ್‌ 2016, ದಿನಾ೦ಕ: 06-06-2016. 


ಇಎನ್‌ 25 ಪಿಎಸ್‌ಆರ್‌ 2016/83 (TA) 


6. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 9 ಪಿಎಸ್‌ಆರ್‌ 2016, ದಿನಾಂಕ: 20-06-2016. 


ಮೇಲಿನ ಕ್ರಮಾ೦ಕ-1ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ “ಭಾಗ್ಯಜ್ಯೋತಿ/ಕುಟೀರಜ್ಯೋತಿ” ವಿದ್ಯುತ್‌ ಸ್ಥಾವರ ಒಂದಕ್ಕೆ ಪ್ರತಿ ತಿಂಗಳು 18 
ಯೂನಿಟ್‌ವರೆಗೆ ಮಾತ್ರ ಉಚಿತ ವಿದ್ಯುತ್‌ ಒದಗಿಸಲು (ನಿಗಧಿಪಡಿಸಿದ ನಿಬಂಧನೆ ಮತ್ತು ಷರತ್ತಿಗೆ ಒಳಪಟ್ಟು ಅನುಮೋದನೆ 
ನೀಡಲಾಗಿರುತ್ತದೆ. 
ಮೇಲಿನ ಕ್ರಮಾಂಕ-2ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ (ಗೊತ್ತುಪಡಿಸಲಾದ ನಿಬಂಧನೆಗಳು ಮತ್ತು ಷರತ್ತುಗಳಿಗೊಳಪಟ್ಟು) ಮುಂದಿನ 
ಆದೇಶದವರೆಗೆ ದಿನಾ೦ಕ: 01-08-2008 ರಿ೦ದ ಜಾರಿಗೆ ಬರುವಂತೆ ರೈತರ 10ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್‌ ವಿದ್ಯುತ್‌ ಸ್ಥಾವರಗಳಿಗೆ 
ಉಚಿತ ವಿದ್ಯುತ್‌ ಸರಬರಾಜು ಮಾಡುವುದಕ್ಕೆ ಸಂಬಂಧಿಸಿದಂತೆ ವಿದ್ಯುತ್‌ ಸರಬರಾಜು ಕಂಪನಿಗಳ ಬೇಡಿಕೆ ಮೊಬಲಗು ಸರ್ಕಾರದಿಂದ 
ಮರುಪಾವತಿಸುವದಕ್ಕೆ ಅನುಮೋದನೆ ನೀಡಲಾಗಿರುತ್ತದೆ. 
ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗವು 2016ರ ದರ ಆದೇಶದಲ್ಲಿ 2016-17ನೇ ಸಾಲಿಗೆ ₹.8,837.81 ಕೋಟಿಗಳ ಸಹಾಯಧನವನ್ನು 
ನಿಗಧಿಪಡಿಸಿದೆ. 
ವಿದ್ಯುತ್‌ ಸರಬರಾಜು ಕಂಪನಿಗಳು ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಮತ್ತು 10 ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್‌ ವಿದ್ಯುತ್‌ ಸ್ಥಾವರಗಳಿಗೆ 
ಉಚಿತ ವಿದ್ಯುತ್‌ ಸರಬರಾಜು ಮಾಡುವುದಕ್ಕಾಗಿ 2016-17ನೇ ಸಾಲಿನ ಆಯವ್ಯಯ ಸವಿವರ ವೆಚ್ಚದ ಅಂದಾಜುಗಳು ಸಂಪುಟ-7ರ ಪುಟ 
ಸಂಖ್ಯೆ; 190ರಲ್ಲಿ ಲೆಕ್ಕಶಿರ್ಷಿಕೆ “2801-80-101-1-04-106 ಸಹಾಯಧನ (ಯೋಜನೇತರ)”ದ ಅಡಿಯಲ್ಲಿ ¥,7,199.00 ಕೋಟಿಗಳನ್ನು 
ಒದಗಿಸಲಾಗಿದೆ. 
2016-17ನೇ ಸಾಲಿಗೆ ಆಯವ್ಯಯದಲ್ಲಿ ಒದಗಿಸಿರುವ ಸಹಾಯಧನ ₹.7.199.00 ಕೋಟಿಗಳಲ್ಲಿ ಪ್ರತಿ ಮಾಹೆಯಾನ ₹.420.00 ಕೋಟಿಗಳನ್ನು 
ನಗದಾಗಿ ಬಿಡುಗಡೆ ಮಾಡಲು ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ: ಎಫ್‌ಡಿ 170 ವೆಚ್ಚ-1/16 ದಿನಾಂಕ: 03-05-2016ರಲ್ಲಿ ಸಹಮತಿ ನೀಡಿದೆ. 
ಮೇಲೆ ಓದಲಾದ ಕ್ರಮಾ೦ಕ-(3), (4) ಮತ್ತು (5)ರಲ್ಲಿನ ಸರ್ಕಾರಿ ಆದೇಶದಲ್ಲಿ 2016-17ನೇ ಸಾಲಿಗೆ ಈವರೆಗಿನ ಸಹಾಯಧನ *.1,042.00 
ಕೋಟಿಗಳನ್ನು ಈ ಕೆಳಕಂಡಂತೆ ಬಿಡುಗಡೆ ಮಾಡಿದೆ. 

ಕ್ತ ಕೋಟಿಗಳಲ್ಲಿ 





2016- 
ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಸ್ಥಾವರಗಳ ಉಚಿತ ವಿದ್ಯುತ್‌ ಸರಬರಾಜಿಗಾಗಿ ಸಹಾಯಧನದ ಬಾಬ್ದು. 


17ನೇ ಸಾಲಿಗೆ ಆಯೋಗ ಅನುಮೋದಸಿರುವ 8.7199.00 ಕೋಟಿಗಳಲ್ಲಿ ನಗದು ರೂಪವಾಗಿ ನೀರಾವರಿ ಪಂಪುಸೆಟ್ಟು, ಜ್‌ 





ತ್ರಿಪಕ್ಷೀಯ ಹೊಂದಾಣಿಕೆ - ಮೇ 2016ರ ಮಾಹೆಯವರೆಗೆ ವಿದ್ಯುತ್‌ ತೆರಿಗೆ ವಸೂಲಿ ಮತ್ತು ರಾಜಧನ ಬಾಬ್ತು. 


200.00 





2016- 


17ನೇ ಸಾಲಿಗೆ ಶ್ರೀ ಸತ್ಯ ಸಾಯಿ ಆಸ್ಪತ್ರೆಗೆ ಸಹಾಯಧನ 2.00 











ಒಟ್ಟು | 1,042.00 








1 


8. 


ಮೇಲಿನ ಕ್ರ ಸಂ-6ರಲ್ಲಿ ಓದಲಾದ ಆದೇಶದಲ್ಲಿ 2016-17ನೇ ಸಾಲಿನ ಆಯವ್ಯಯದಲ್ಲಿ ಯೋಜನೇತರ ಮತ್ತು ಯೋಜಗಳಿಗೆ ಒದಗಿಸಿರುವ 
ಮೊತ್ತವನ್ನು ಮೊದಲ ನಾಲ್ಕು ತಿಂಗಳುಗಳಿಗೆ ಬಿಡುಗಡೆ ಮಾಡಲು ಆಡಳಿತ್ಮಾತಕ ಅನುಮೋದನೆಯನ್ನು ನೀಡಿ ಆದೇಶಿಸಿದೆ. 
ಜೂನ್‌ 2016 ಮಾಹೆಗೆ ಸಹಾಯಧನ ಳೆ. 420.00 ಕೋಟಿಗಳನ್ನು ಬಿಡುಗಡೆ ಮಾಡಲು ಪ್ರಸ್ತುತ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ಇಎನ್‌ 25 ಪಿಎಸ್‌ಆರ್‌ 2016 ಬೆಂಗಳೂರು, ದಿನಾಂಕ: 27-06-2016 


1. ಸರ್ಕಾರವು ಭಾಗ್ಯಜ್ಯೋತಿ / ಕುಟೀರಜ್ಯೋತಿ ಮತ್ತು 10ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್‌ ವಿದ್ಯುತ್‌ ಸ್ಥಾವರಗಳಿಗೆ ಉಚಿತ ವಿದ್ಯುತ್‌ 
ಸರಬರಾಜು ಮಾಡುತ್ತಿರುವುದಕ್ಕಾಗಿ 2016-17ನೇ ಸಾಲಿನ ಜೂನ್‌ 2016ರ ಮಾಹೆಗೆ 9. 420.00 ಕೋಟಿಗಳ (9. ನಾನೂರ ಇಪತ್ತು ಕೋಟಿಗಳು 
ಮಾತ್ರ) ಸಹಾಯಧನವನ್ನು ವಿದ್ಯುತ್‌ ಸರಬರಾಜು ಕಂಪನಿಗಳಿಗೆ ಲೆಕ್ಕಶೀರ್ಷಿಕೆ “2801-80-101-1-04-106” (ಸಹಾಯಧನ) (ಯೋಜನೇತರ) 
ಅಡಿಯಲ್ಲಿ ಈ ಕೆಳಕಂಡಂತೆ ಬಿಡುಗಡೆ ಮಾಡಿ ಆದೇಶಿಸಿದೆ. 






































ಕ ಕೋಟಿಗಳಲ್ಲಿ 
ವಿದ್ದುತ್‌ 10ಹೆಚ್‌ ಪಿ ವರೆಗಿನ ನೀರಾವರಿ 
p fy ಭಾಗ್ಗ ಜ್ಲೋತಿ/ ಕುಟೀರ ಜ್ಞೋತಿ | 2016-17ರ ಜೂನ್‌ 2016 
ಸರಬರಾಜು ಪಂಪ್‌ಸೆಟ್‌ ವಿದ್ಯುತ್‌ ಶಿ ಗೆ ಠಿ ಹೆಗೆ ಡೆ 
ಕಂಪನಿಗಳು ಸ್ಥಾವರಗಳಿಗೆ ಬು ಮ ಟು 
ಜಿವಿಕಂ 48.00 2.00 50.00 
ಮವಿಕಂ 25.00 0.00 25.00 
ಹುವಿಕಂ 172.00 4.00 176.00 
ಗುವಿಕಂ 87.00 5.00 92.00 
ಚಾವಿಸನಿನಿ 70.00 2.00 72.00 
ಹು.ಗ್ರಾ ಸ.ಸಂ 5.00 0.00 5.00 
ಒಟ್ಟು 407.00 13.00 420.00 








೧೦೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೬, ೨೦೧೬ 


ಭಾಗ ೧ 





2. ಮೇಲಿನ ಕಂಡಿಕೆ 1ರಲ್ಲಿ ಬಿಡುಗಡೆ ಮಾಡಿರುವ ಸಹಾಯಧನವನ್ನು ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ ಹಾಗೂ ವಿದ್ಯುತ್‌ ಸರಬರಾಜು 
ಕಂಪನಿಗಳಿಗೆ ಈ ಕೆಳಕಂಡಂತೆ ಮರುಹಂಚಿಕೆ ಮಾಡಿ ಆದೇಶಿಸಿದೆ. 



































ಕ ಕೋಟಿಗಳಲ್ಲಿ 
ಜೂನ್‌ 2016ರ ಮಾಹೆಗೆ ಸಹಾಯಧನ ಬಿಡುಗಡೆ 
ವಿದ್ಯುತ್‌ ಸರಬರಾಜು ಕಂಪನಿಗಳ ಪರವಾಗಿ ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತಕ್ಕೆ 
1 ವಿಸಕಂಗಳ | ದಾಮೋದರ್‌ ವ್ಯಾಲಿ ಕಾಪೋರೇಷನ್‌ನ ವಿದ್ಯುತ್‌ ವಿದ್ಯುತ್‌ 
es ಪರವಾಗಿ ಬಾಬ್ತು ಪಿಜಿಸಿಐಎಲ್‌ಗೆ ವಿಸಕಂಗಳು ಚ್‌ ಸರಬರಾಜು ಒಟ್ಟು 
ಕವಿನಿನಿಗೆ ನೇರ ಪಾವತಿಸಬೇಕಾಗಿರುವ ಪ್ರಸರಣ ವೆಚ್ಚದ ೫ ಕಂಪನಿಗಳಿಗೆ 
ಬಿಡುಗಡೆ ಹೊಂದಾಣಿಕೆ ಮೂಲಕ ಬಿಡುಗಡೆ 
ಬೆಎಕಂ 50.00 0.00 50.00 0.00 50.00 
ಮವಿಕಂ 2100 400 25.00 0.00 25.00 
ಹುವಿಕಂ 119.00 9.00 128.00 48.00 176.00 
ಗುವಿಕಂ 50.00 6.00 56.00 36.00 92.00 
ಚಾವಿಸನಿನಿ 51.00 6.00 57.00 15.00 72.00 
ಹು.ಗ್ರಾಸ.ಸಂ 0.00 0.00 0.00 5.00 5.00 
ಒಟ್ಟು 291.00 25.00 316.00 104.00 420.00 























10. 


ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿಯ ಕೋರಿಕೆಯಂತೆ ದಾಮೋದರ್‌ ವ್ಯಾಲಿ ಕಾರ್ಪೋರೇಷನ್‌ ನಿಂದ ಖರೀದಿಸುತ್ತಿರುವ ವಿದ್ಯುತ್‌ 
ಬಾಬ್ತಿಗೆ ಸಂಬಂಧಿಸಿದಂತೆ ಪಿಜಿಸಿಎಲ್‌ಗೆ ಪಾವತಿಸಬೇಕಾಗಿರುವ ಪ್ರಸರಣ ವೆಚ್ಚವನ್ನು ಎಲ್ಲಾ ವಿದ್ಯುತ್‌ ಸರಬರಾಜು ಕಂಪನಿಗಳ ಸಹಾಯಧನದಲ್ಲಿ 
ಕಡಿತಗೊಳಿಸಿ ಹೊಂದಾಣಿಕೆಯ ಮೂಲಕ ಆ ಮೊತ್ತವನ್ನು ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿಯ ಪರವಾಗಿ ಕರ್ನಾಟಕ ವಿದ್ಯುತ್‌ ನಿಗಮ 
ನಿಯಮಿತಕ್ಕೆ ಬಿಡುಗಡೆ ಮಾಡಿ ಆದೇಶಿಸಿದೆ. 


ಹುಕ್ಕೇರಿ ಗ್ರಾಮೀಣ ಸಹಕಾರ ಸಂಘಕ್ಕೆ ಬಿಡುಗಡೆ ಮಾಡಿರುವ ಸಹಾಯಧನ ೪. 5.00 ಕೋಟಿಗಳನ್ನು ಹುಬ್ಬಳಿ ವಿದ್ಯುತ್‌ ಸರಬರಾಜು 
ಕಂಪನಿಯಿಂದ ಖರೀದಿ ಮಾಡಿರುವ ವಿದ್ಯುತ್‌ ಅಸಲು ವೆಚ್ಚದ ಬಾಬ್ದು ಹೊಂದಾಣಿಕೆ ಮೂಲಕ ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿಗೆ 
ಬಿಡುಗಡೆ ಮಾಡಿದೆ. 


ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತಕ್ಕೆ ¥, 316.00 ಕೋಟಿಗಳನ್ನು, ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿಗೆ ₹. 53.00 ಕೋಟಿಗಳನ್ನು, 
ಗುಲ್ಬರ್ಗಾ ವಿದ್ಯುತ್‌ ಸರಬರಾಜು ಕಂಪನಿಗೆ ₹. 36.00 ಕೋಟಗಳನ್ನು ಮತ್ತು ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತಕ್ಕೆ 
¥, 15.00 ಕೋಟಿಗಳನ್ನು ಬಿಡುಗಡೆ ಮಾಡಿ ಆದೇಶಿಸಿದೆ. 


ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ, ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ, ಗುಲ್ಬರ್ಗಾ ವಿದ್ಯುತ್‌ ಸರಬರಾಜು ಕಂಪನಿ ಮತ್ತು 
ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತಗಳು ಹಣ ಸ್ವೀಕೃತಿ ರಸೀದಿಯ ಮೇಲೆ ಸರ್ಕಾರದ ಉಪಕಾರ್ಯದರ್ಶಿ, ಇಂಧನ 
ಇಲಾಖೆ ಇವರ ಮೇಲು ರುಜು ಪಡೆದು ಹಣ ಪಡೆಯತಕ್ಕದ್ದು. ಆ ಆದೇಶದ ಪ್ರಕಾರ ಹಣ ಸ್ವೀಕೃತಿ ಮಾಡುವ ಸಂಸ್ಥೆಗಳು ಮೂರು ದಿನಗಳೊಳಗೆ 
ಅನುಸರಣ ವರದಿ ಮತ್ತು ಬಳಕೆಯ ಪ್ರಮಾಣ ಪತ್ರ (Utilization Certificate) ಸಲ್ಲಿಸತಕ್ಕದ್ದು. 


ವಿದ್ಯುತ್‌ ಸರಬರಾಜು ಕಂಪನಿಗಳ ಪರವಾಗಿ ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತಕ್ಕೆ ಬಿಡುಗಡೆ ಮಾಡಿದ ಸಹಾಯಧನವನ್ನು ವಿದ್ಯುತ್‌ 
ಸರಬರಾಜು ಕಂಪನಿಗಳ ವಿದ್ಯುತ್‌ ಖರೀದಿ-ಅಸಲು ಬಾಕಿಗೆ ಲೆಕ್ಕೀಕರಿಸುವುದು. 


ಎಲ್ಲಾ ವಿದ್ಯುತ್‌ ಸರಬರಾಜು ಕಂಪನಿಗಳು, ತಮ್ಮ ವಿದ್ಯುತ್‌ ಖರೀದಿ ಬಾಕಿಗಳು ಪಾವತಿಸಲು ನಿಯತಕ್ರಿಯಾ ಯೋಜನೆಯೊಂದನ್ನು 
ಹೊಂದಿರತಕ್ಕದ್ದು ಹಾಗೂ ವಿದ್ಯುತ್‌ ಖರೀದಿ ಬಾಕಿಯನ್ನು ವಿದ್ಯುತ್‌ ಸರಬರಾಜು ಕಂಪನಿಗಳ ಸ್ವಂತ ಸಂಪನ್ಮೂಲಗಳಿಂದ ಪಾವತಿಸತಕ್ಕದ್ದು. 


10ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್‌ಗಳಿಗೆ ಮತ್ತು ಭಾಗ್ಯಜ್ಯೋತಿ/ ಕುಟೀರಜ್ಯೋತಿ ವಿದ್ಯುತ್‌ ಸ್ಥಾವರಗಳಿಗೆ ಸಂಬಂಧಿಸಿದ ಸಹಾಯಧನ 
ಬೇಡಿಕೆಗಳನ್ನು ವಿಸಕ೦ಗಳಿಗೆ ಬಿಡುಗಡೆ ಮಾಡಿರುವ ಮೊತ್ತದ ಬಗ್ಗೆ ಮಹಾಲೇಖಪಾಲರಿಂದ ಪರಿಶೀಲಿಸಿ/ ಲೆಕ್ಕ ಪರಿಶೋಧನೆಗೆ ಒಳಪಡಿಸತಕ್ಕದ್ದು 
ಹಾಗೂ ಲೆಕ್ಕ ಪರಿಶೋಧನಾ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ ಎಫ್‌ಡಿ 170ವೆಚ್ಚ-1/16, ದಿನಾಂಕ 03-05-2016ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊರಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಎ. ಚಪ್ಪರಬಂದ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇಂಧನ ಇಲಾಖೆ 


೧.೧, 567 


ಭಾಗ 


೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೬, ೨೦೧೬ ೧೦೦೧ 





ಪ್ರಸ್ತಾವ 


ಇಂಧನ ಸಚಿವಾಲಯ 


ವಿಷಯ: 2016-17ನೇ ಸಾಲಿನಲ್ಲಿ ವಿಶೇಷ ಅಭಿವೃದ್ಧಿ ಯೋಜನೆಯಡಿ ವಿದ್ಯುತ್‌ ಸರಬರಾಜು ಕಂಪನಿಗಳಲ್ಲಿ ಸರ್ಕಾರದ 
ಬಂಡವಾಳ ಹೂಡಿಕೆಗೆ ಹಣ ಬಿಡುಗಡೆ ಮಾಡುವ ಬಗ್ಗೆ. 


ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ ಇಎನ್‌ 2 ಪಿಎಸ್‌ಆರ್‌ 2016/ಪ1, ದಿನಾಂಕ: 16-05-2016. 


ನೆ; 


1, 


2 


2. ಯೋಜನಾ ಇಲಾಖೆಯ ಅ.ಟಿ. ಸಂಖ್ಯೆ: ಪಡಿ 01 ಎಸ್‌ಡಿಪಿ 2016 (ಇಂಧನ), ದಿನಾಂಕ: 26-05-2016. 
3. ಸರ್ಕಾರದ ಆದೇಶ ಸಂಖ್ಯೆ ಇಎನ್‌ 9 ಪಿಎಸ್‌ಆರ್‌ 2016, ದಿನಾಂಕ: 20-06-2016. 


2016-17ನೇ ಸಾಲಿನ ಆಯವ್ಯಯ ಸವಿವರ ವೆಚ್ಚದ ಅಂದಾಜಿನಲ್ಲಿ ವಿದ್ಯುಚ್ಛಕ್ತಿ ಯೋಜನೆಗಳ ಮೇಲಣ ಬಂಡವಾಳ ಹೂಡಿಕೆಗಳ ಲೆಕ್ಕ ಶೀರ್ಷಿಕೆ 
4801-01-190-0-09-133 (ಯೋಜನೆ) ವಿದ್ಯುಚ್ಛಕ್ತಿ ಬಳಕೆಯಲ್ಲಿ ಹೂಡಿಕೆ- ವಿಶೇಷ ಅಭಿವೃದ್ಧಿ ಯೋಜನೆಯಡಿ ₹. 80.75 ಕೋಟಗಳನ್ನು, 
ಲೆಕ್ಕ ಶೀರ್ಷಿಕೆ 4801-01-190-0-09-135 (ಯೋಜನೆ) ವಿದ್ಯುಚ್ಛಕ್ತಿ ಬಳಕೆಯಲಿ ಹೂಡಿಕೆ- ವಿಶೇಷ ಅಭಿವೃದ್ಧಿ ಯೋಜನೆ-ಪರಿಶಿಷ್ಟ ಜಾತಿ 
ಉಪಯೋಜನೆಯಡಿ ₹. 14.36 ಕೋಟಿಗಳನ್ನು ಮತ್ತು ಲೆಕ್ಕ ಶೀರ್ಷಿಕೆ 4801-01-190-0-09-136 (ಯೋಜನೆ) ವಿದ್ಯುಚ್ಛಕ್ತಿ ಬಳಕೆಯಲ್ಲಿ 
ಹೂಡಿಕೆ- ವಿಶೇಷ ಅಭಿವೃದ್ಧಿ ಯೋಜನೆ-ಗಿರಿಜನ ಉಪಯೋಜನೆಯಡಿ ₹, 489 ಕೋಟಿಗಳನ್ನು ಒಟ್ಟಾರೆಯಾಗಿ ಸ. 100 ಕೋಟಿಗಳನ್ನು 
ಒದಗಿಸಲಾಗಿದೆ. 

ವಿದ್ಯುತ್‌ ಸರಬರಾಜು ಕಂಪನಿಗಳ ವ್ಯಾಪ್ತಿಯಲ್ಲಿ ಬರುವ ಹಿ೦ದುಳಿದ ತಾಲ್ಲೂಕುಗಳ ಸಿಡಿಐ ಆಧರಿಸಿ ವಿದ್ಯುತ್‌ ಸರಬರಾಜು ಕಂಪನಿಗಳು ಮತ್ತು 
ಹುಕ್ಕೇರಿ ವಿದ್ಯುತ್‌ ಸಹಕಾರ ಸಂಘ ನಿಯಮಿತವು ತಾಲ್ಲೂಕುವಾರು ಹಂಚಿಕೆ ಮಾಡಿಒದಗಿಸಿರುವ ಸವಿವರ ಕ್ರಿಯಾಯೋಜನೆಗೆ (ಭೌತಿಕ ಮತ್ತು 
ಆರ್ಥಿಕ) ಯೋಜನಾ ಇಲಾಖೆಯು ಮೇಲೆ ಓದಲಾದ ಕ್ರಮ ಸಂಖ್ಯೆ 2ರಲ್ಲಿ ಅನುಮೋದನೆ ನೀಡಿದೆ. 

ಈ ಯೋಜನೆಯಡಿ ಪರಿಶಿಷ್ಟ ಜಾತಿ ಮತ್ತು ಗಿರಿಜನ ಉಪಯೋಜನೆಯಡಿ ಒದಗಿಸಿರುವ ಮೊತ್ತಕ್ಕೆ ಕ್ರಿಯಾಯೋಜನೆಯನ್ನು ರಾಜ್ಯದ 
ಅನುಸೂಚಿತ ಜಾತಿ ಮತ್ತು ಅನಸೂಚಿತ ಪಂಗಡಗಳ ಅಭಿವೃದ್ಧಿ ಪರಿಷತ್ತಿನ ಅನುಮೋದನೆಗಾಗಿ ಕಳುಹಿಸಿದೆ. ಕ್ರಿಯಾಯೋಜನೆ 
ಅನುಮೋದನೆಯಾಗಬೇಕಾಗಿದೆ. 

ಮೇಲಿನ ಕ್ರಸ೦-1ರಲ್ಲಿ ಓದಲಾದ ಆದೇಶದ ಪ್ರಕಾರ ಕರ್ನಾಟಕ ಆರ್ಥಿಕ ಸಂಹಿತೆ 1957ರ ಕಲಂ1-ಎ ರಲ್ಲಿ ಪ್ರದತ್ತವಾದ ಅಧಿಕಾರದಂತೆ 
ಕರ್ನಾಟಕ ಆರ್ಥಿಕ ಸಂಹಿತೆ 1957ರ ಕಲಂ 17(ಸಿ) (4) ರ ಪ್ರಕಾರ ಸರ್ಕಾರದ ಬಂಡವಾಳ ಹೂಡಿಕೆಯ ಸಂಬಂಧ ರಾಜ್ಯ ಹುಜೂರು 
ಖಜಾನೆಯಿಂದ ಹಣ ಬಿಡುಗಡೆಯ ಕುರಿತು ಮಹಾಲೇಖಪಾಲರಿಂದ ಅಧಿಕಾರ ಪತ್ರ ಹೂರಡಿಸುವ ಷರತ್ತಿನಿಂದ ವಿನಾಯಿತಿ ನೀಡಿ 
ಆದೇಶಿಸಲಾಗಿದೆ. 

ಮೇಲಿನ ಕ್ರಸ೦.-3ಲ್ಲಿ ಓದಲಾದ ಆದೇಶದಲ್ಲಿ 2016-17ನೇ ಸಾಲಿನ ಆಯವ್ಯಯದಲ್ಲಿ ಯೋಜನೇತರ ಮತ್ತು ಯೋಜನೆಗಳಿಗೆ ಒದಗಿಸಿರುವ 
ಮೊತ್ತವನ್ನು ಮೊದಲ ನಾಲ್ಕು ತಿ೦ಗಳುಗಳಿಗೆ ಬಿಡುಗಡೆ ಮಾಡಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿ ಆದೇಶಿಸಿದೆ. 

2016-17ನೇ ಸಾಲಿಗೆ ವಿಶೇಷ ಅಭಿವೃದ್ಧಿ ಯೋಜನೆಯಡಿ ಸಾಮಾನ್ಯ ಪ್ರವರ್ಗದಲ್ಲಿ ಲೆಕ್ಕ ಶೀರ್ಷಿಕೆ 4801-01-190-0-09-133 (ಯೋಜನೆ) 
ರಡಿ ಒದಗಿಸಿರುವ ಳೆ. 80.75 ಕೋಟಿಗಳಲ್ಲಿ ಮೊದಲನೇ ತ್ರೈಮಾಸಿಕಕ್ಕೆ ₹. 20.18 ಕೋಟಿಗಳನ್ನು ವಿಶೇಷ ಅಭಿವೃದ್ಧಿ ಯೋಜನೆಯಡಿ ವಿದ್ಯುತ್‌ 
ಸರಬರಾಜು ಕಂಪನಿಗಳಲ್ಲಿ ಬಂಡವಾಳ ಹೂಡಿಕೆಗಾಗಿ ಹಣ ಬಿಡುಗಡೆ ಮಾಡಲು ಪ್ರಸ್ತುತ ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ: ಇಎನ್‌ 10 ಪಿಎಸ್‌ಆರ್‌ 2016, ಬೆಂಗಳೂರು, ದಿನಾಂಕ: 27-06-2016 


2016-17ನೇ ಸಾಲಿನಲ್ಲಿ ಸರ್ಕಾರವು ಲೆಕ್ಕಶೀರ್ಷಿಕೆ 4801-01-190-0-09-133 (ಯೋಜನೆ) ವಿದ್ಯುಚ್ಛಕ್ತಿ ಬಳಕೆಯಲ್ಲಿ ಹೂಡಿಕೆ-ವಿಶೇಷ 
ಅಭಿವೃದ್ಧಿ ಯೋಜನೆಯಡಿ ಒದಗಿಸಿರುವ ಮೊತ್ತದಲ್ಲಿ ಮೊದಲನೇ ತ್ರೈಮಾಸಿಕಕ್ಕೆ ₹. 20.18 ಕೋಟಿಗಳನ್ನು ಕೆಳಗಿನ ಕೋಷ್ಟಕದಲ್ಲಿ 
ವಿವರಿಸಿರುವಂತೆ ವಿದ್ಯುತ್‌ ಸರಬರಾಜು ಕಂಪನಿಗಳಿಗೆ ಬಿಡುಗಡೆ ಮಾಡಿ ಆದೇಶಿಸಿದೆ. 





























ಕ್ರಮ ಮೊತ್ತ 
ಣ್‌ ವಿದುತ್‌ ಸರಬರಾಜು ಕಂಪನಿಗಳು ಹ 
ಸಂಖ್ಯೆ ಭ್ಯ (ಕ₹.ಕೋಟಿಗಳಲ್ಲಿ 
1 ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ 4.80 
2 ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ 0.58 
3 ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ 3.93 
4 ಗುಲ್ಬರ್ಗಾ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ 8.07 
5 ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತ 2.70 
6 ಹುಕ್ಕೇರಿ ಗ್ರಾಮೀಣ ವಿದ್ಯುತ್‌ ಸಹಕಾರಿ ಸಂಘ ನಿಯಮಿತ 0.10 
ಮೊತ್ತ 20.18 














ಈ ಆದೇಶದಲ್ಲಿ ಬಿಡುಗಡೆ ಮಾಡಿರುವ ಹಣವನ್ನು ಡಾ। ನಂಜುಂಡಪ್ಪ ವರದಿಯ ಪ್ರಕಾರ ರಾಜ್ಯದ ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿಗಾಗಿ 
ಹಮ್ಮಿಕೊಂಡಿರುವ ವಿಶೇಷ ಅಭಿವೃದ್ಧಿ ಯೋಜನೆಗೆ (900) ಬಳಕೆ ಮಾಡಲು ಆದೇಶಿಸಿದೆ. 


ಮೇಲಿನ ಕೋಷ್ಟಕದಲ್ಲಿ ವಿವರಿಸಿರುವಂತೆ, ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತಕ್ಕೆ ₹, 480 ಕೋಟಿಗಳನ್ನು 
ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತಕ್ಕೆ ಸ್ಪ 0.58 ಕೋಟಿಗಳನ್ನು, ಹುಬ್ಬಳ್ಳಿ. ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತಕ್ಕೆ 





೧೦೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೬, ೨೦೧೬ ಭಾಗ೧ 
ಫ, 3.93 ಕೋಟಿಗಳನ್ನು, ಗುಲ್ಬರ್ಗಾ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತಕ್ಕೆ ಕ್ಲ 8.07 ಕೋಟಿಗಳನ್ನು, ಚಾಮುಂಡೇಶ್ವರಿ ವಿದ್ಯುತ್‌ 
ಸರಬರಾಜು ನಿಗಮ ನಿಯಮಿತಕ್ಕೆ 9. 2.70 ಕೋಟಿಗಳನ್ನು ಮತ್ತು ಹುಕ್ಕೇರಿ ಗ್ರಾಮೀಣ ವಿದ್ಯುತ್‌ ಸಹಕಾರಿ ಸಂಘ ನಿಯಮಿತಕ್ಕೆ 
ಕ. 0.10 ಕೋಟಿಗಳನ್ನು ನೇರ ಬಿಡುಗಡೆ ಮಾಡಿದೆ. 

4. ಮೇಲಿನ ಕೋಷ್ಟಕದಲ್ಲಿ ಸೂಚಿಸಿರುವ ಮೊತ್ತಕ್ಕೆ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತಗಳು ಮತ್ತು ಹುಕ್ಕೇರಿ ಗ್ರಾಮೀಣ ವಿದ್ಯುತ್‌ 
ಸಹಕಾರಿ ಸಂಘ ನಿಯಮಿತದವರು ಸರ್ಕಾರದ ಉಪ ಕಾರ್ಯದರ್ಶಿ, ಇಂಧನ ಇಲಾಖೆರವರ ಮೇಲು ರುಜುವನ್ನು ಹಣ ಸ್ವೀಕೃತಿ ರಸೀದಿ 
(payee’s receipt) ಯಲ್ಲಿ ಪಡೆದು ಹಣವನ್ನು ಪಡೆಯತಕ್ಕದ್ದು. 

5. ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಹುಬ್ಬಳ್ಳಿ ವಿದ್ಯುತ್‌ 
ಸರಬರಾಜು ಕಂಪನಿ ನಿಯಮಿತ, ಗುಲ್ಬರ್ಗಾ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ 
ನಿಯಮಿತ, ಮತ್ತು ಹುಕ್ಕೇರಿ ಗ್ರಾಮೀಣ ವಿದ್ಯುತ್‌ ಸಹಕಾರಿ ಸಂಘ ನಿಯಮಿತಕ್ಕೆ ಬಿಡುಗಡೆ ಮಾಡಿರುವ ಮೊಬಲಗಳನ್ನು ಬಂಡವಾಳವಾಗಿ 
ಬಳಸಿಕೊಂಡು, ಈ ಬಗ್ಗೆ ದೃಢೀಕರಣ (Utilization Cerificate) ಹಾಗೂ ಅನುಸರಣಾ ವರದಿಯನ್ನು ಸರ್ಕಾರಕ್ಕೆ ಒದಗಿಸತಕ್ಕದ್ದು. 

6. ವಿದ್ಯುಚ್ಛಕ್ತಿ ಯೋಜನೆಗಳ ಮೇಲಣ ಬಂಡವಾಳ ಹೂಡಿಕೆಯನ್ನು ಮಹಾಲೇಖಪಾಲರಿಂದ ಪರಿಶೀಲಿಸಿ/ಲೆಕ್ಕ ಪರಿಶೋಧನೆಗೆ ಒಳಪಡಿಸತಕ್ಕದ್ದು 
ಹಾಗೂ ಲೆಕ್ಕ ಪರಿಶೋಧನಾ ವರದಿಯನು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 

7... ಮಹಾಲೇಖಪಾಲರವರಿಂದ ಪಡೆದುಕೊಳ್ಳಬೇಕಾಗಿರುವ ಸಹಮತಿಗೆ ವಿನಾಯಿತಿಯನ್ನು ಇಂಧನ ಇಲಾಖೆಯ ಸರ್ಕಾರಿ ಆದೇಶ 
ಸಂಖ್ಯೆ: ಇಎನ್‌ 27 ಪಿಎಸ್‌ಆರ್‌ 2016/ಪಿ1 ದಿನಾಂಕ: 16-05-2016ರಲ್ಲಿ ನೀಡಿದೆ. 

8. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಸರ್ಕಾರಿ ಆದೇಶ ಸಂಖ್ಯೆ: ಎಫ್‌ಡಿ 03. ಟಿಎಫ್‌ಖ 2016, ಬೆಂಗಳೂರು 
ದಿನಾಂಕ: 02-04-2016ರಲ್ಲಿ ಇಲಾಖಾ ಮುಖ್ಯಸ್ಥರಿಗೆ ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P.R. 568 ಎ.ಎ. ಚಪ್ಪರಬಂದ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇಂಧನ ಇಲಾಖೆ 
ಇಂಧನ ಸಚಿವಾಲಯ 
ವಿಷಯ: ಕ್ರವಿಪ್ರನಿನಿ ಮತ್ತು ವಿಸಕಂಗಳ ಪಿಂಚಣಿ ಮತ್ತು ಉಪದಾನ ಟ್ರಸ್ಟ್‌ಗಳಿಗೆ ಪಿಂಚಣಿ ಹಣ ಬಿಡುಗಡೆ ಮಾಡುವ 
ಕುರಿತು. 
ಓದಲಾಗಿದೆ: 1 ಸರ್ಕಾರದ ಆದೇಶ ಸಂಖ್ಯೆ ಡಿಇ 14 ಪಿಎಸ್‌ಆರ್‌ 2002, ದಿನಾ೦ಕ: 31-05-2002. 
2. ಸರ್ಕಾರದ ಆದೇಶ ಸಂಖ್ಯೆ ಡಿಇ 15 ಪಿಎಸ್‌ಆರ್‌ 2002, ದಿನಾಂಕ: 19-12-2002. 
3. ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್‌ಡಿ 3 ಟಿಎಫ್‌ಪಿ 2016, ದಿನಾ೦ಕ: 02-04-2016. 
4. ಸರ್ಕಾರಿ ಆದೇಶ ಸಂಖ್ಯೆ; ಇಎನ್‌ 26 ಪಿಎಸ್‌ಆರ್‌ 2016, ದಿನಾಂಕ: 26-04-2016, 18-05-2016 ಮತ್ತು 
06-06-2016. 
5. ಸರ್ಕಾರಿ ಆದೇಶ ಸಂಖ್ಯೆ; ಇಎನ್‌ 9 ಪಿಎಸ್‌ಆರ್‌ 2016, ದಿನಾ೦ಕ: 20-06-2016. 
6. ಕವಿಪ್ರನಿನಿ ಮತ್ತು ವಿಸಕಂಗಳ ಪಿಂಚಣಿ ಮತ್ತು ಗ್ರಾಚ್ಯುಟಿ ಟ್ರಸ್ಟ್‌ರವರ ಪತ್ರ ಸಂಖ್ಯೆ: ಕೆಇಪಿಜಿಟಿ/ಕೆಸಿಒ 
123/ಪಿ14/2016-17/540-44, ದಿನಾ೦ಕ: 02-07-2016. 
ಪ್ರಸ್ತಾವನೆ :- 


ಮೇಲೆ (0ರಲ್ಲಿ ಓದಲಾದ ಸರ್ಕಾರದ ಅಧಿಸೂಚನೆಯಲ್ಲಿ ಕರ್ನಾಟಕ ವಿದ್ಯುಚ್ಛಕ್ತಿ ಸುಧಾರಣಾ (ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ 
ನಿಯಮಿತದ (ಕವಿಪ್ರನಿನಿ) ಉದ್ಯಮಗಳು ಮತ್ತು ಅದರ ಸಿಬ್ಬಂದಿಯು ವಿದ್ಯುಚ್ಛಕ್ತಿ ವಿತರಣಾ ಮತ್ತು ವಿದ್ಯುತ್‌ ಸರಬರಾಜು ಕಂಪನಿಗಳ 
ವರ್ಗಾವಣೆ) ನಿಯಮಗಳು, 2002, ನಿಯಮ 4(13)() ಪ್ರಕಾರ ನಿರ್ದಿಷ್ಟಪಡಿಸಲಾದ ಸಿಬ್ಬಂದಿಯ ಸೇವೆಗಳನ್ನು ಎರಡನೇ ವರ್ಗಾವಣೆ 
ದಿನಾಂಕದ ಜಾರಿಗೆ ಮೊದಲು ಮತ್ತು ಕರ್ನಾಟಕ ವಿದ್ಯುತ್‌ ಮಂಡಳಿ ಮತ್ತು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತಕ್ಕೆ (ಕವಿಪನಿನಿ) 
ನಿರ್ದಿಷ್ಟಪಡಿಸಲಾದ ಸಿಬ್ಬಂದಿಯು ಸಲ್ಲಿಸಿದ ಸೇವೆಗಳಿಗಾಗಿ ನಿವೃತ್ತಿ ವೇತನ ನಿಧಿಗಳು ಮತ್ತು ಶಾಸನ ಪ್ರದತ್ತ ಹಾಗೂ ಇತರೇ ಸಿಬ್ಬಂದಿ 
ಸಂಬಂಧಿತ ನಿಧಿಗಳ ಸಂಗ್ರಹಣೆಗೆ ರಾಜ್ಯ ಸರ್ಕಾರವು ಜವಾಬ್ದಾರಿಯಾಗಿರುವುದೇ ಹೊರತು ವಿದ್ಯುತ್‌ ಸರಬರಾಜು ಕಂಪನಿಯದಲ್ಲ ಮತ್ತು 
ನಿರ್ದಿಷ್ಟಪಡಿಸಲಾದ ಸಿಬ್ಬಂದಿಯ ಎರಡನೇ ವರ್ಗಾವಣೆ ಜಾರಿಯಾದ ಆಯಾಯ ದಿನಾಂಕದಲ್ಲಿದಂತೆ ನಿಧಿ ಸಂಗ್ರಹಣೆ ಮಾಡದ ಮಟ್ಟಿಗೆ ರಾಜ್ಯ 
ಸರ್ಕಾರವು ಹೊಣೆಯಾಗಿರುವುದೇ ಹೊರತು ವಿದ್ಯುತ್‌ ಸರಬರಾಜು ಕಂಪನಿಯದಲ್ಲವೆಂದು ತಿಳಿಸಲಾಗಿದೆ. 

ಮೇಲೆ (2) ರಲ್ಲಿ ಓದಲಾದ ಸರ್ಕಾರಿ ಆದೇಶದ ಪ್ರಕಾರ, ಕವಿಪ್ರನಿನಿ ಪಿ೦ಚಣೆ ಮತ್ತು ಗ್ರಾಚ್ಯುಟಿ ಟಸ್ಟ್‌ನ್ನು, “ಕವಿಪ್ರನಿನಿ ಮತ್ತು ಎಸ್ಕಾಂಗಳ 
ಪಿಂಚಣಿ ಮತ್ತು ಗ್ರಾಚ್ಯುಟಿ ಟ್ರಸ್ಟ್‌ಗಳೆಂದು? ಮರುನಾಮಕರಣ ಮಾಡಿ Py ೩5 ಳಂu Go ಪದ್ಧತಿಯನ್ನು ಅನುಸರಿಸಿ ಕವಿಪ್ರನಿನಿ ಮತ್ತು 
ಎಸ್ಕಾಂಗಳ ನೌಕರರ ನಿವೃತ್ತಿ ಸೌಲಭ್ಯಗಳನ್ನು (Terminal Benefits) ಪಾವತಿಸಲು ಒಪ್ಪಿಗೆ ನೀಡಿದೆ. 

2016-17ನೇ ಸಾಲಿನ ಆಯವ್ಯಯದಲ್ಲಿ ಕವಿಪ್ರನಿನಿ ವಿಸಕಂಗಳ ಪಿಂಚಣಿ ಮತ್ತು ಉಪದಾನ ಟಸ್ಟ್‌ಗಳಿಗೆ ಪಿಂಚಣಿ ವಂತಿಗೆಗಾಗಿ 
“2801-80-101-1-13-106 (ಯೋಜನೇತರ)? ಲೆಕ್ಕಶೀರ್ಷಿಕೆಯಡಿ ಪ್ಪ 550.00 ಕೋಟಿಗಳನ್ನು ಒದಗಿಸಲಾಗಿರುತ್ತದೆ ಮೇಲೆ (4)ರಲ್ಲಿ 
ಓದಲಾದ ಸರ್ಕಾರಿ ಆದೇಶಗಳಲ್ಲಿ ಈವರೆವಿಗೆ ₹. 137.00 ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದೆ. 





ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೬, ೨೦೧೬ ೧೦೦೩ 

4. ಮೇಲೆ(5)ರಲ್ಲಿ ಓದಲಾದ ಆದೇಶದಲ್ಲಿ 2016-17ನೇ ಸಾಲಿನ ಆಯವ್ಯಯದಲ್ಲಿ ಯೋಜನೇತರ ಮತ್ತು ಯೋಜನೆಗಳಿಗೆ ಒದಗಿಸಿರುವ 
ಮೊತ್ತವನ್ನು ಮೊದಲ ನಾಲ್ಕು ತಿ೦ಗಳುಗಳಿಗೆ ಬಿಡುಗಡೆ ಮಾಡಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿ ಆದೇಶಿಸಿದೆ. 

5.  ಮೇಲೆ(6) ರಲ್ಲಿ ಓದಲಾದ ಕವಿಪ್ರನಿನಿ ಮತ್ತು ವಿಸಕಂಗಳ ಪಿಂಚಣಿ ಮತ್ತು ಗ್ರಾಚ್ಯುಟಿ ಟ್ರಸ್ಟ್‌ರವರು ಪತ್ರದಲ್ಲಿ ಜುಲೈ 2016ರ ಮಾಹೆಗೆ ಪಿಂಚಣಿ 
ಮತ್ತು ಉಪದಾನ ವಂತಿಕೆ ಸೆ. 77 ಕೋಟಿಗಳನ್ನು ಬಿಡುಗಡೆ ಮಾಡಲು ಕೋರಿದ್ದಾರೆ. 

6. ಕವಿಪ್ರನಿನಿ ಮತ್ತು ವಿಸಕಂಗಳ ಪಿಂಚಣಿ ಮತ್ತು ಗ್ರಾಚ್ಯುಟಿ ಟ್ರಸ್ಟ್‌ಗಳ ಕೋರಿಕೆಯನ್ನು ಸರ್ಕಾರವು ಪರಿಶೀಲಿಸಿ, 2016-17ನೇ ಸಾಲಿನ ಜುಲೈ 
2016ರ ಮಾಹೆಗೆ ಲೆಕ್ಕಶೀರ್ಷಿಕೆ “2801-80-101-1-13-1067 ಸಹಾಯಧನ (ಯೋಜನೇತರ)? ಅಡಿಯಲ್ಲಿ ೪. 45.00 ಕೋಟಿಗಳ 
ಅನುದಾನ ಬಿಡುಗಡೆ ಮಾಡಲು ಪ್ರಸ್ತುತ ಸರ್ಕಾರಿ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ಇಎನ್‌ 26 ಪಿಎಸ್‌ಆರ್‌ 2016 
ಬೆಂಗಳೂರು, ದಿನಾಂಕ: 12-07-2016 
1. ಸರ್ಕಾರವು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ ಮತ್ತು ಎಸ್ಕಾಂಗಳ ಪಿ೦ಚಣಿ ಮತ್ತು ಗ್ರಾಚ್ಯುಟಿ ಟ್ರಸ್ಟ್‌ಗೆ 2016-17ನೇ ಸಾಲಿನ 
ಜುಲೈ 2016ರ ಮಾಹೆಗೆ ಲೆಕ್ಕಶೀರ್ಷಿಕೆ “2801-80-101-1-13-106' ಸಹಾಯಧನ (ಯೋಜನೇತರ)ದ ಅಡಿಯಲ್ಲಿ 9. 45.00 ಕೋಟಿಗಳ 
ಅನುದಾನ (₹.ನಲವತ್ತೈದು ಕೋಟಿಗಳು ಮಾತ್ರ) ಗಳನ್ನು ಬಿಡುಗಡೆ ಮಾಡಿ ಆದೇಶಿಸಿದೆ. 
2. ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತವು ಸರ್ಕಾರದ ಉಪ ಕಾರ್ಯದರ್ಶಿ, ಇಂಧನ ಇಲಾಖೆಯವರ ಮೇಲು ರುಜುವನ್ನು 
ಸ್ವೀಕೃತ ರಸೀದಿಯಲ್ಲಿ ಪಡೆದು ಹಣವನ್ನು ಪಡೆಯತಕ್ಕದ್ದು. 
3. ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತವು “ಕವಿಪ್ರನಿನಿ ಮತ್ತು ಎಸ್ಕಾಂಗಳ ಪಿ೦ಚಣಿ ಮತ್ತು ಗ್ರಾಚ್ಯುಟಿ ಟ್ರಸ್ಟ್‌ಗೆ” ಬಿಡುಗಡೆ 
ಮಾಡಿರುವ ಅನುದಾನದ ಬಳಕೆಯ ಬಗ್ಗೆ ದೃಢೀಕರಣ ಪತ್ರ (೮128107 ೦9110809) ನ್ನು ಸಲ್ಲಿಸತಕ್ಕದ್ದು. 
4. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ FD 3 TFP 2016 ದಿನಾಂಕ: 02-04-2016ರಲ್ಲಿ ಅಪರ ಮುಖ್ಯ 
ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P.R. 569 ಎ.ಎ. ಚಪ್ಪರಬಂದ್‌ 


ಣ್‌ 


ಲ 


ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇಂಧನ ಇಲಾಖೆ 


ಇಂಧನ ಸಚಿವಾಲಯ 


ವಿಷಯ: 2016-17ನೇ ಸಾಲಿಗೆ ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಮತ್ತು 10ಹೆಜ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್‌ ವಿದ್ಯುತ್‌ ಸ್ಥಾವರಗಳಿಗೆ 


ಉಚಿತ ವಿದ್ಯುತ್‌ ಸರಬರಾಜು ಮಾಡುವುದಕ್ಕಾಗಿ ಸಹಾಯಧನವನ್ನು ವಿದ್ಯುತ್‌ ಸರಬರಾಜು ಕಂಪನಿಗಳಿಗೆ ಬಿಡುಗಡೆ ಮಾಡುವ ಬಗ್ಗೆ. 


ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ ಇಎನ್‌ 145 ಪಿಎಸ್‌ಆರ್‌ 2004, ದಿನಾಂಕ: 15-03-2005 


ಸ್ತಾವನೆ :- 


2. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 55 ಪಿಎಸ್‌ಆರ್‌ 2008 ದಿನಾಂಕ: 04-09-2008 
3. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 25 ಪಿಎಸ್‌ಆರ್‌ 2016 ದಿನಾಂಕ: 07-05-2016 
31-05-2016 ಮತ್ತು 27-06-2016. 
4. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 25 ಪಿಎಸ್‌ಆರ್‌ 2016/ಪಿ3 ದಿನಾ೦ಕ:19-05-2016 (TA) ಮತ್ತು 20-06-2016 (TA). 
5. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 37 ಪಿಎಸ್‌ಆರ್‌ 2016, ದಿನಾಂಕ: 06-06-2016. 
6. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 9 ಪಿಎಸ್‌ಆರ್‌ 2016, ದಿನಾಂಕ: 20-06-2016. 


ಮೇಲಿನ ಕ್ರಮಾ೦ಕ-1ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ “ಭಾಗ್ಯಜ್ಯೋತಿ/ಕುಟೀರಜ್ಯೋತಿ” ವಿದ್ಯುತ್‌ ಸ್ಥಾವರ ಒಂದಕ್ಕೆ ಪ್ರತಿ ತಿಂಗಳು 18 
ಯೂನಿಟ್‌ವರೆಗೆ ಮಾತ್ರ ಉಚಿತ ವಿದ್ಯುತ್‌ ಒದಗಿಸಲು (ನಿಗಧಿಪಡಿಸಿದ ನಿಬಂಧನೆ ಮತ್ತು ಷರತ್ತಿಗೆ ಒಳಪಟ್ಟು ಅನುಮೋದನೆ 
ನೀಡಲಾಗಿರುತ್ತದೆ. 

ಮೇಲಿನ ಕ್ರಮಾಂಕ-2ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ (ಗೊತ್ತುಪಡಿಸಲಾದ ನಿಬಂಧನೆಗಳು ಮತ್ತು ಷರತ್ತುಗಳಿಗೊಳಪಟ್ಟು) ಮುಂದಿನ 
ಆದೇಶದವರೆಗೆ ದಿನಾಂಕ: 01-08-2008ರಿ೦ದ ಜಾರಿಗೆ ಬರುವಂತೆ ರೈತರ 10ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್‌ ವಿದ್ಯುತ್‌ ಸ್ಥಾವರಗಳಿಗೆ 
ಉಚಿತ ವಿದ್ಯುತ್‌ ಸರಬರಾಜು ಮಾಡುವುದಕ್ಕೆ ಸಂಬಂಧಿಸಿದಂತೆ ವಿದ್ಯುತ್‌ ಸರಬರಾಜು ಕಂಪನಿಗಳ ಬೇಡಿಕೆ ಮೊಬಲಗು ಸರ್ಕಾರದಿಂದ 
ಮರುಪಾವತಿಸುವುದಕ್ಕೆ ಅನುಮೋದನೆ ನೀಡಲಾಗಿರುತ್ತದೆ. 

ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗವು 2016ರ ದರ ಆದೇಶದಲ್ಲಿ 2016-17ನೇ ಸಾಲಿಗೆ ₹.8,837.81 ಕೋಟಿಗಳ ಸಹಾಯಧನವನ್ನು 
ನಿಗಧಿಪಡಿಸಿದೆ. 

ವಿದ್ಯುತ್‌ ಸರಬರಾಜು ಕಂಪನಿಗಳು ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಮತ್ತು 10ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್‌ ವಿದ್ಯುತ್‌ ಸ್ಥಾವರಗಳಿಗೆ 
ಉಚಿತ ವಿದ್ಯುತ್‌ ಸರಬರಾಜು ಮಾಡುವುದಕ್ಕಾಗಿ 2016-17ನೇ ಸಾಲಿನ ಆಯವ್ಯಯ ಸವಿವರ ವೆಚ್ಚದ ಅಂದಾಜುಗಳು ಸಂಪುಟ-7ರ ಪುಟ 
ಸಂಖ್ಯೆ; 190ರಲ್ಲಿ ಲೆಕ್ಕಶಿರ್ಷಿಕೆ “2801-80-101-1-04-106 ಸಹಾಯಧನ (ಯೋಜನೇತರ)”ದ ಅಡಿಯಲ್ಲಿ 7199.00 ಕೋಟಗಳನ್ನು 
ಒದಗಿಸಲಾಗಿದೆ. 


೧೦೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೬, ೨೦೧೬ ಭಾಗ೧ 





5. 2016-17ನೇ ಸಾಲಿಗೆ ಆಯವ್ಯಯದಲ್ಲಿ ಒದಗಿಸಿರುವ ಸಹಾಯಧನ ₹.7,199.00 ಕೋಟಿಗಳಲ್ಲಿ ಪ್ರತಿ ಮಾಹೆಯಾನ ₹.420.00 ಕೋಟಿಗಳನ್ನು 
ನಗದಾಗಿ ಬಿಡುಗಡೆ ಮಾಡಲು ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ ಎಫ್‌ಡಿ 170 ವೆಚ್ಚ-1/6 ದಿನಾಂಕ: 03-05-2016ರಲ್ಲಿ ಸಹಮತಿ ನೀಡಿದೆ. 

6. ಮೇಲೆ ಓದಲಾದ ಕ್ರಮಾಂಕ-(3), (4) ಮತ್ತು (5)ರಲ್ಲಿನ ಸರ್ಕಾರಿ ಆದೇಶದಲ್ಲಿ 2016-17ನೇ ಸಾಲಿಗೆ ಈವರೆಗಿನ ಸಹಾಯಧನ 8.1,462.00 
ಕೋಟಿಗಳನ್ನು ಈ ಕೆಳಕ೦ಡಂತೆ ಬಿಡುಗಡೆ ಮಾಡಿದೆ. 














ಫ, ಕೋಟಿಗಳಲ್ಲಿ 
2016-17ನೇ ಸಾಲಿಗೆ ಆಯೋಗ ಅನುಮೋದಸಿರುವ 7199.00 ಕೋಟಿಗಳಲ್ಲಿ ನಗದು ರೂಪವಾಗಿ ನೀರಾವರಿ ಪಂಪುಸೆಟ್ಟು, ಚು 
ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಸ್ಥಾವರಗಳ ಉಚಿತ ವಿದ್ಯುತ್‌ ಸರಬರಾಜಿಗಾಗಿ ಸಹಾಯಧನದ ಬಾಬ್ತು. 
ತ್ರಿಪಕ್ಷೀಯ ಹೊಂದಾಣಿಕೆ - ಮೇ 2016ರ ಮಾಹೆಯವರೆಗೆ ವಿದ್ಯುತ್‌ ತೆರಿಗೆ ವಸೂಲಿ ಮತ್ತು ರಾಜಧನ ಬಾಬ್ತು. 200.00 
2016-17ನೇ ಸಾಲಿಗೆ ಶ್ರೀ ಸತ್ಯ ಸಾಯಿ ಆಸ್ಪತ್ರೆಗೆ ಸಹಾಯಧನ 2.00 

ಒಟ್ಟು | 1,462.00 














7. ಮೇಲಿನ ಕ್ರ ಸಂ-6ರಲ್ಲಿ ಓದಲಾದ ಆದೇಶದಲ್ಲಿ 2016-17ನೇ ಸಾಲಿನ ಆಯವ್ಯಯದಲ್ಲಿ ಯೋಜನೇತರ ಮತ್ತು ಯೋಜಗಳಿಗೆ ಒದಗಿಸಿರುವ 
ಮೊತ್ತವನ್ನು ಮೊದಲ ನಾಲ್ಕು ತಿಂಳುಗಳಿಗೆ ಬಿಡುಗಡೆ ಮಾಡಲು ಆಡಳಿತ್ಮಾತಕ ಅನುಮೋದನೆಯನ್ನು ನೀಡಿ ಆದೇಶಿಸಿದೆ. 
8. ಜುಲೈ 2016 ಮಾಹೆಗೆ ಸಹಾಯಧನ ಳೆ. 420.00 ಕೋಟಿಗಳನ್ನು ಬಿಡುಗಡೆ ಮಾಡಲು ಪ್ರಸ್ತುತ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ: ಇಎನ್‌ 25 ಪಿಎಸ್‌ಆರ್‌ 2016, ಬೆಂಗಳೂರು, ದಿನಾಂಕ: 18-07-2016 
1 ಸರ್ಕಾರವು ಭಾಗ್ಯಜ್ಯೋತಿ / ಕುಟೀರಜ್ಯೋತಿ ಮತ್ತು 10ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್‌ ವಿದ್ಯುತ್‌ ಸ್ಥಾವರಗಳಿಗೆ ಉಚಿತ ವಿದ್ಯುತ್‌ 
ಸರಬರಾಜು ಮಾಡುತ್ತಿರುವುದಕ್ಕಾಗಿ 2016-17ನೇ ಸಾಲಿನ ಜುಲೈ 2016ರ ಮಾಹೆಗೆ” ₹. 420.00 ಕೋಟಿಗಳ ( ಸ. ನಾನೂರ ಇಪ್ಪತ್ತು 
ಕೋಟಿಗಳು ಮಾತ್ರ) ಸಹಾಯಧನವನ್ನು ವಿದ್ಯುತ್‌ ಸರಬರಾಜು ಕಂಪನಿಗಳಿಗೆ ಲೆಕ್ಕಶೀರ್ಷಿಕೆ “2801-80-101-1-04-106” (ಸಹಾಯಧನ) 
(ಯೋಜನೇತರ) ಅಡಿಯಲ್ಲಿ ಈ ಕೆಳಕಂಡಂತೆ ಬಿಡುಗಡೆ ಮಾಡಿ ಆದೇಶಿಸಿದೆ. 


























ಕ್ತ ಕೋಟಿಗಳಲ್ಲಿ 

ವಿದ್ಯುತ್‌ ಸರಬರಾಜು 10ಹೆಚ್‌ಪಿ ವರೆಗಿನ ನೀರಾವರಿ ಭಾಗ್ಯ ಜ್ಯೋತಿ/ ಕುಟೀರ ಜ್ಯೋತಿ 2016-17ರ ಜುಲೈ 2016 

ಕಂಪನಿಗಳು ಪಂಪ್‌ಸೆಟ್‌ ವಿದ್ಯುತ್‌ ಸ್ಥಾವರಗಳಿಗೆ ಸ್ಥಾವರಗಳಿಗೆ ಮಾಹೆಗೆ ಬಿಡುಗಡೆ 

ಬೆವಿಕಂ 49.00 2.00 51.00 
ಮವಿಕಂ 27.00 1.00 28.00 
ಹುವಿಕಂ 175.00 4.00 179.00 
ಗುವಿಕಂ 86.00 6.00 92.00 
ಚಾವಿಸನಿನಿ 64.00 1.00 65.00 
ಹು. ಗ್ರಾ. ಸ. ಸಂ 5.00 0.00 5.00 
ಒಟ್ಟು 406.00 14.00 420.00 




















2. ಮೇಲಿನ ಕಂಡಿಕೆ 1ರಲ್ಲಿ ಬಿಡುಗಡೆ ಮಾಡಿರುವ ಸಹಾಯಧನವನ್ನು ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ ಹಾಗೂ ವಿದ್ಯುತ್‌ ಸರಬರಾಜು 
ಕಂಪನಿಗಳಿಗೆ ಈ ಕೆಳಕಂಡಂತೆ ಮರುಹಂಚಿಕೆ ಮಾಡಿ ಆದೇಶಿಸಿದೆ. 



































₹. ಕೋಟಿಗಳಲ್ಲಿ 
ಜುಲೈ 2016ರ ಮಾಹೆಗೆ ಸಹಾಯಧನ ಬಿಡುಗಡೆ 
ವಿದ್ಯುತ್‌ ವಿದ್ಯುತ್‌ ಸರಬರಾಜು ಕಂಪನಿಗಳ ಪರವಾಗಿ ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತಕ್ಕೆ ಸ 
ಸರಬರಾಜು ವಿಸಕಂಗಳ ದಾಮೋದರ್‌ ವ್ಯಾಲಿ ಕಾರ್ಪೋರೇಷನ್‌ನ ವಿದ್ಯುತ್‌ ಬಾಬ್ತು ಸ ಸ ಜ್‌ 
ಕಂಪನಿಗಳು ಪರವಾಗಿ ಕವಿನಿನಿಗೆ | ಪಿಜಿಸಿಐಎಲ್‌ಗೆ ವಿಸಕಂಗಳು ಪಾವತಿಸಬೇಕಾಗಿರುವ ಪ್ರಸರಣ | ಒಟ್ಟು | ಫಗ 
ನೇರ ಬಿಡುಗಡೆ ವೆಚ್ಚದ ಹೊಂದಾಣಿಕೆ ಮೂಲಕ ಬಿಡುಗಡೆ 
ಬೆವಿಕಂ 51.00 0.00 51.00 0.00 51.00 
ಮವಿಕಂ 27.00 1.00 28.00 0.00 28.00 
ಹುವಿಕಂ 111.00 3.00 | 11400 65.00 | 179.00 
ಗುವಿಕಂ 40.00 2.00 42.00 50.00 | 92.09 
ಚಾವಿಸನಿನಿ 48.00 2.00 50.00 15.00 | 65.00 
ಹು.ಗ್ರಾ.ಸ.ಸಂ 0.00 0.00 0.09 5.00 5.00 
ಒಟ್ಟು 277.00 8.00 | 285.00 135.00 | 420.00 























ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೬, ೨೦೧೬ ೧೦೦೫ 





3. ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿಯ ಕೋರಿಕೆಯಂತೆ ದಾಮೋದರ್‌ ವ್ಯಾಲಿ ಕಾರ್ಪೋರೇಷನ್‌ ನಿಂದ ಖರೀದಿಸುತ್ತಿರುವ ವಿದ್ಯುತ್‌ 
ಬಾಬ್ತಿಗೆ ಸಂಬಂಧಿಸಿದಂತೆ ಪಿಜಿಸಿಎಲ್‌ಗೆ ಪಾವತಿಸಬೇಕಾಗಿರುವ ಪ್ರಸರಣ ವೆಚ್ಚವನ್ನು ಎಲ್ಲಾ ವಿದ್ಯುತ್‌ ಸರಬರಾಜು ಕಂಪನಿಗಳ ಸಹಾಯಧನದಲ್ಲಿ 
ಕಡಿತಗೊಳಿಸಿ ಹೊಂದಾಣಿಕೆಯ ಮೂಲಕ ಆ ಮೊತ್ತವನ್ನು ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿಯ ಪರವಾಗಿ ಕರ್ನಾಟಕ ವಿದ್ಯುತ್‌ ನಿಗಮ 
ನಿಯಮಿತಕ್ಕೆ ಬಿಡುಗಡೆ ಮಾಡಿ ಆದೇಶಿಸಿದೆ. 


4. ಹುಕ್ಕೇರಿ ಗ್ರಾಮೀಣ ಸಹಕಾರ ಸಂಘಕ್ಕೆ ಬಿಡುಗಡೆ ಮಾಡಿರುವ ಸಹಾಯಧನ ೪. 5.00 ಕೋಟಿಗಳನ್ನು ಹುಬ್ಬಳಿ ವಿದ್ಯುತ್‌ ಸರಬರಾಜು 
ಕಂಪನಿಯಿಂದ ಖರೀದಿ ಮಾಡಿರುವ ವಿದ್ಯುತ್‌ ಅಸಲು ವೆಚ್ಚದ ಬಾಬ್ದು ಹೊಂದಾಣಿಕೆ ಮೂಲಕ ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿಗೆ 
ಬಿಡುಗಡೆ ಮಾಡಿದೆ. 


5. ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತಕ್ಕೆ ಸ್ಪ 285.00 ಕೋಟಿಗಳನ್ನು, ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿಗೆ ₹. 70.00 ಕೋಟಿಗಳನ್ನು, 
ಗುಲ್ಬರ್ಗಾ ವಿದ್ಯುತ್‌ ಸರಬರಾಜು ಕಂಪನಿಗೆ ₹. 50.00 ಕೋಟಿಗಳನ್ನು ಮತ್ತು ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತಕ್ಕೆ 
¥, 15.00 ಕೋಟಿಗಳನ್ನು ಬಿಡುಗಡೆ ಮಾಡಿ ಆದೇಶಿಸಿದೆ. 


6. ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ, ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ, ಗುಲ್ಬರ್ಗಾ ವಿದ್ಯುತ್‌ ಸರಬರಾಜು ಕಂಪನಿ ಮತ್ತು 
ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತಗಳು ಹಣ ಸ್ವೀಕೃತಿ ರಸೀದಿಯ ಮೇಲೆ ಸರ್ಕಾರದ ಉಪಕಾರ್ಯದರ್ಶಿ, ಇಂಧನ 
ಇಲಾಖೆ ಇವರ ಮೇಲು ರುಜು ಪಡೆದು ಹಣ ಪಡೆಯತಕ್ಕದ್ದು. ಆ ಆದೇಶದ ಪ್ರಕಾರ ಹಣ ಸ್ವೀಕೃತಿ ಮಾಡುವ ಸಂಸ್ಥೆಗಳು ಮೂರು ದಿನಗಳೊಳಗೆ 
ಅನುಸರಣ ವರದಿ ಮತ್ತು ಬಳಕೆಯ ಪ್ರಮಾಣ ಪತ್ರ (Utilization Certificate) ಸಲ್ಲಿಸತಕ್ಕದ್ದು. 


ಸ ವಿದ್ಯುತ್‌ ಸರಬರಾಜು ಕಂಪನಿಗಳ ಪರವಾಗಿ ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತಕ್ಕೆ ಬಿಡುಗಡೆ ಮಾಡಿದ ಸಹಾಯಧನವನ್ನು ವಿದ್ಯುತ್‌ 
ಸರಬರಾಜು ಕಂಪನಿಗಳ ವಿದ್ಯುತ್‌ ಖರೀದಿ-ಅಸಲು ಬಾಕಿಗೆ ಲೆಕ್ಕೀಕರಿಸುವುದು. 


8. ಎಲ್ಲಾ ವಿದ್ಯುತ್‌ ಸರಬರಾಜು ಕಂಪನಿಗಳು, ತಮ್ಮ ವಿದ್ಯುತ್‌ ಖರೀದಿ ಬಾಕಿಗಳು ಪಾವತಿಸಲು ನಿಯತಕ್ರಿಯಾ ಯೋಜನೆಯೊಂದನ್ನು 
ಹೊಂದಿರತಕ್ಕದ್ದು ಹಾಗೂ ವಿದ್ಯುತ್‌ ಖರೀದಿ ಬಾಕಿಯನ್ನು ವಿದ್ಯುತ್‌ ಸರಬರಾಜು ಕಂಪನಿಗಳ ಸ್ವಂತ ಸಂಪನ್ಮೂಲಗಳಿಂದ ಪಾವತಿಸತಕ್ಕದ್ದು. 


9. 10ಹೆಜ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್‌ಗಳಿಗೆ ಮತ್ತು ಭಾಗ್ಯಜ್ಯೋತಿ/ ಕುಟೀರಜ್ಯೋತಿ ವಿದ್ಯುತ್‌ ಸ್ಥಾವರಗಳಿಗೆ ಸಂಬಂಧಿಸಿದ ಸಹಾಯಧನ 
ಬೇಡಿಕೆಗಳನ್ನು ವಿಸಕ೦ಗಳಿಗೆ ಬಿಡುಗಡೆ ಮಾಡಿರುವ ಮೊತ್ತದ ಬಗ್ಗೆ ಮಹಾಲೇಖಪಾಲರಿಂದ ಪರಿಶೀಲಿಸಿ/ ಲೆಕ್ಕ ಪರಿಶೋಧನೆಗೆ ಒಳಪಡಿಸತಕ್ಕದ್ದು 
ಹಾಗೂ ಲೆಕ್ಕ ಪರಿಶೋಧನಾ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 

10. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ ಎಫ್‌ಡಿ 170ವೆಚ್ಚ-1/16, ದಿನಾಂಕ 03-05-2016ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊರಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಎ. ಚಪ್ಪರಬಂದ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇಂಧನ ಇಲಾಖೆ 


೧.೧, 570 


ಒಳಾಡಳಿತ ಸಚಿವಾಲಯ 


ವಿಷಯ : ದಿನಾಂಕ : 25-04-2016 ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲ್ಲೂಕಿನ ಉಳ್ಳಾಲ ಹೊಲೀಸ್‌ 
ಠಾಣಾ ವ್ಯಾಪ್ತಿಯಲ್ಲಿ ಮಾರಣಾಂತಿಕ ಹಲ್ಲೆಗೊಳಗಾದ ಶ್ರೀ ಇಬ್ರಾಹಿಂ ನಸ್ಟಾನ್‌, ಎಂಬುವರಿಗೆ ಪರಿಹಾರ 
ನೀಡುವ ಬಗ್ಗೆ. 


ಓದಲಾಗಿದೆ: 1) ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು, ರವರ ಪತ್ರ 
ಸಂಖ್ಯೆ : ಎ೦.ಎ.ಜಿ(2)ಸಿಆರ್‌ : 25/2016-17/177280/ಸಿ4, ದಿನಾ೦ಕ : 09-06-2016. 
2) ಸರ್ಕಾರದ ಆದೇಶ ಸಂಖ್ಯೆ : ಹೆಚ್‌ಡಿ : 06 : ಸಿಆರ್‌ಆರ್‌ : 2014, ದಿನಾಂಕ : 18-08-2014. 

ಪ್ರಸ್ತಾವನೆ : 

ಮೇಲೆ ಓದಲಾದ (1ರ ಜಿಲ್ಲಾಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು, ರವರ ದಿನಾಂಕ : 09-06-2016ರ ಪತ್ರದಲ್ಲಿ, 
ದಿನಾಂಕ: 25-04-2016 ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ಪೊಲೀಸ್‌ ಠಾಣಾ ವ್ಯಾಪ್ತಿಯಲ್ಲಿ ಮಾರಣಾಂತಿಕ ಹಲ್ಲೆಗೊಳಗಾದ ಶ್ರೀ ಇಬ್ರಾಹಿಂ 
ನಸ್ಭಾನ್‌ ಎಂಬುವರು ಗಾಯಗೊಂಡ ಹಿನ್ನೆಲೆಯಲ್ಲಿ ಚಿಕಿತ್ಸೆಗಾಗಿ ಮಂಗಳೂರು ನಗರದ ಯೂನಿಟಿ ಆಸ್ಪತ್ರೆಗೆ ದಾಖಲಿಸಿ, ಸದರಿ ಆಸ್ಪತ್ರೆಯ ತೀವ್ರ ನಿಗಾ 
ಘಟಕದಲ್ಲಿ ಚಿಕಿತ್ಸೆಯಲ್ಲಿದ್ದ ಶ್ರೀ ಇಬ್ರಾಹಿಂ ನಸ್ಭಾನ್‌ ರವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರು ನಗರದ ಎ.ಜೆ. ಆಸ್ಪತ್ರೆಗೆ ದಾಖಲಿಸಿದ್ದು, ತೀವ್ರತರವಾಗಿ 
ಗಾಯಗೊಂಡ ಹಿನ್ನೆಲೆಯಲ್ಲಿ, ಇವರಿಗೆ ಪರಿಹಾರ ಧನವಾಗಿ 8. 50,000/- (ರೂಪಾಯಿಗಳು ಐವತ್ತು ಸಾವಿರಗಳು ಮಾತ್ರ) ಗಳನ್ನು ಬಿಡುಗಡೆ ಗೊಳಿಸಲು 
ಜಿಲ್ಲಾಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆ, ಮ೦ಗಳೂರು, ರವರು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. 


ಜಿಲ್ಲಾಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆ, ಮ೦ಗಳೂರುರವರ ಪ್ರಸ್ತಾವನೆಯನ್ನು ಪರಿಶೀಲಿಸಿದ್ದು, ದಿನಾಂಕ : 25-04-2016 ರಂದು ದಕ್ಷಿಣ ಕನ್ನಡ 
ಜಿಲ್ಲೆಯ ಮಂಗಳೂರು ತಾಲ್ಲೂಕಿನ ಉಳ್ಳಾಲ ಪೊಲೀಸ್‌ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಅಹಿತಕರ ಘಟನೆಯಲ್ಲಿ ಮಾರಣಾಂತಿಕ ಹಲ್ಲೆಗೊಳಗಾಗಿ ತೀವ್ರತರವಾಗಿ 
ಗಾಯಗೊಂಡ ಶ್ರೀ ಇಬ್ರಾಹಿಂ ನಸ್ಭಾನ್‌ ಎಂಬುವರಿಗೆ ಮೇಲೆ ಓದಲಾದ (2)ರ ಸರ್ಕಾರಿ ಆದೇಶದನ್ವಯ ಪರಿಹಾರ ಧನವನ್ನು ನಿಗಧಿಗೊಳಿಸಿ ಮಂಜೂರು 
ಮಾಡಲು ಸರ್ಕಾರ ತೀರ್ಮಾನಿಸಿದೆ. ಅದರಂತೆ ಈ ಕೆಳಕಂಡ ಆದೇಶ. 


೧೦೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೬, ೨೦೧೬ ಭಾಗ೧ 





ಸರ್ಕಾರದ ಆದೇಶ ಸಂಖ್ಯೆ : ಹೆಚ್‌ಡಿ/194/ಎಸ್‌ಎಸ್‌ಟಿ/2016, ಬೆ೦ಗಳೂರು, ದಿನಾಂಕ : 04-08-2016. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ದಿನಾಂಕ : 25-04-2016 ರಂದು ಉಳ್ಳಾಲ ಪೊಲೀಸ್‌ ಠಾಣಾ ವ್ಯಾಪ್ತಿಯಲ್ಲಿ ನಡೆದ 


ದಂ 


ಘಟನೆಯಲ್ಲಿ ಮಾರಣಾಂತಿಕ ಹಲ್ಲೆಗೊಳಗಾಗಿ ತೀವ್ರತರವಾಗಿ ಗಾಯಗೊಂಡ ಶ್ರೀ ಇಬ್ರಾಹಿಂ ನಸ್ಟಾನ್‌ ಎಂಬುವರಿಗೆ ಮೇಲೆ ಓದಲಾದ (2)ರ ಸರ್ಕಾರಿ 
ಆದೇಶದನ್ವಯ ಈ ಕೆಳಕಂಡಂತೆ ಪರಿಹಾರ ಧನವನ್ನು ನಿಗಧಿಗೊಳಿಸಿ ಮಂಜೂರು ಮಾಡಲು ಸರ್ಕಾರ ತೀರ್ಮಾನಿಸಿದೆ. 


ಕ್ರಸಂ. ಹೆಸರು ಮಂಜೂರು ಮಾಡಲಾದ ಮೊತ್ತ 
ಶ್ರೀ/ಶ್ರೀಮತಿ ಕ್‌ 








1 ಶ್ರೀ ಇಬ್ರಾಹಿಂ ನಸ್ಟಾನ್‌, ಉಳ್ಳಾಲ ಗ್ರಾಮ, ದಕ್ಷಿಣ 
ಕನ್ನಡ ಜಿಲ್ಲೆ, ಮಂಗಳೂರು ತಾಲ್ಲೂಕು. 

ಈ ಪರಿಹಾರ ಮೊತ್ತವನ್ನು 2016-17ನೇ ಸಾಲಿನ ಲೆಕ್ಕ ಶೀರ್ಷಿಕೆ : 2235-60-200-3-01-100ರಡಿ ಒದಗಿಸಿರುವ ಅನುದಾನದಲ್ಲಿ 
ಜಿಲ್ಲಾಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ರವರು ವಿತರಿಸಲು ಮಂಜೂರಾತಿ ನೀಡಿದೆ. ಈ ಅನುದಾನದ ಬಳಕೆ ಪ್ರಮಾಣ ಪತ್ರವನ್ನು 
ಸಲ್ಲಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯವರ ಟಿಪ್ಪಣಿ ಸಂಖ್ಯೆ: ಆಇ:353:ವೆಚ್ಚಃ11:2014, ದಿನಾಂಕ: 18-07-2014 ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊರಡಿಸಲಾಗಿದೆ. 


50.000/- 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧.೧. 580 ಕ್ರ ಪದ್ಮಿನಿದೇವಿ 


5.0. 25 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಕಾನೂನು ಮತ್ತು ಸುವ್ಯವಸ್ಥೆ). 


ENERGY SECRETARIAT 


Sub : Reconstitution of Tender Evaluation Committee for procurement of coal for 1200 MW Udupi 
Power Project of M/s. UPCL. 


Read: 1) Government Order No. EN 45 PPC 2010 dated: 02.05.2012. 
2) PCKL letter No.: PCKL/AI/12/2005-06/1976-81dated:30.06.2016. 
PREAMBLE: 


1. The Tender Evaluation Committee was formed Vide Government order read at (1) above, to decide the issues related to inviting 
tender for procurement of coal on long term basis by M/s. UPCL for 1200 MW Udupi Power Project with the following Officials : 
1) The Managing Director, KPTCL/Chairperson, PCKL - Chairman 
2) The Principal Secretary to Govt., Law, Justice & Human Rights Department- Member 
3) The Managing Director, KPCL - Member 
4) The Managing Director, PCKL- Member 
5) The Managing Director, BESCOM - Member 
6) The Director (Finance), KPCL - Member 
7) The Director (Commercial),PCKL - Convener 
2. PCKL in the letter read at (2) above stated that the Tender evaluation committee meetings were convened during 

Oct-2012 to Jan - 2015 and based on this, UPCL invited tender 8 times for procurement of coal on long term basis from Sep- 
2009 10 Dec- 2014. However due to non-responses from bidders the tender process could not fructify. Finally M/s. UPCL 
proposed to appoint an independent Consultant, M/s. Price Water House Coopers to study the practices being followed by 


other power utilities in the country for coal procurement and to make recommendations on feasible terms & conditions for coal 
procurement to reflect the market realities. 


3. Now the Price Water House Coopers has submitted final report on "Study of practices being followed by other power utilities 
in the country for coal procurement and recommendations of feasible terms & conditions." 


4. In the committee constituted vide GO read at (1) above, member under 51.100. 1 is Chairman of PCKL Board, and the 
members under Sl.No. 4,5 and 7 are Directors of PCKL Board. In view of the fact that the decision taken during the Tender 
Evaluation Committee will be placed before the Board of Directors of PCKL, it is proposed to revamp the committee with 
representatives from KPCL, NTPC and Finance Department of Gok. 


5. Karnataka Power Corporation Limited being the state owned generating company which is well versed in the procurement of 
both domestic and imported coal, NTPC is the largest generating public sector who has vast experience in procurement of 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೬, ೨೦೧೬ ೧೦೦೭ 





both the imported and domestic coals. The Directors/Officers from these utilities are included in the committee. To advise on 
financial issues, an officer from Finance Department, GOK is included. 


Further the Clause 5.9 of Ministry of Power, Government of India, Guidelines for determination of tariff by bidding process for 
procurement of power dated 19.01.2005 provides that 


“The procurer shall constitute a committee for evaluation of the bids with at least one member external to the 
procurers organisation and affiliates. The external members shall have expertise in financial matter/bid 
evaluation. The procurer shall reveal past associations with the external members - directly or through its 
affiliates - that could create potential conflict of interest.” 


Hence, PCKL has proposed to reconstitute the Tender Evaluation Comnmittee with the following members, since the matter 
proposed to be discussed in the committee is related to long term procurement of coal which involves techno commercial 
issues: 


1. The Director (Technical), KPCL - Chairman 

2 The Director (Finance), KPCL - Member 

3 The Director (Technical), BESCOM - Member 

4. The Director (Technical), HESCOM - Member 

5 Representative from Finance Department, Gok having expertise in Financial matters - Member 

6 Representative from NTPC, Gol preferably a senior officer involved in procurement of imported coal - Member 

7 The Additional Director, PCKL - Convener 

In view of the above, it is proposed to re-constitute the Tender Evaluation Committee and hence the following Order. 
GOVERNMENT ORDER NO. EN 45 PPC 2014, BENGALURU, DATED :22™ JULY, 2016. 


In the circumstances explained in the Preamble, Government is pleased to reconstitute the Tender Evaluation Committee 


consisting with following members to decide on the issues related to procurement of coal by Udupi Power Corporation Limited for 
1200MW Udupi Power Project : 


1. The Director (Technical), KPCL - Chairman 

The Director (Finance), KPCL - Member 

The Director (Technical), BESCOM - Member 

The Director (Technical), HESCOM - Member 
Representative from Finance Department, Gok - Member 


Representative from NTPC, preferably a senior officer involved in procurement of imported coal - Member 


wm ರಾ ಲ PUN 


The Additional Director, PCKL - Convener 
The Director (Technical) of MESCOM, GESCOM and CESC are the permanent invitees to the meeting of this committee. 


P.R. 581 By Order and in the name of the Governor of Karnataka, 
5.0.10 A.A. ೮೧೩೦0೩0೩೧೮, 
Under Secretary to Government, 
Energy Department. 
ENERGY SECRETARIAT 
Sub: Withdrawal of direction issued under Section 11 of Electricity Act 2003 to the Generators in 
the State for Supply of energy to the State. 

Read : Government Order No. EN 11 PPT 2015 dated 16" September 2015. 

PREAMBLE: 


1. 


State Government has issued directions to all the Generators in the State of Karnataka that they shall operate and maintain 
their generating stations to the maximum exportable capacity and shall supply all exportable electricity generated to the State 
Grid for utilization within the State in public interest with immediate effect vide Government Order read above. 


As specified in the order read above, the power under Section 11 had been resorted to in view of the extraordinary situation 
that had arisen because of various factors which lead to an apprehension that there is a serious threat to the Grid security 
and public interest. 








R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 








೧೦೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೬, ೨೦೧೬ ಭಾಗ೧ 





The State Government has been monitoring and reviewing the situation continuously and it is seen that the extraordinary 
situation which arose resulting in the Government order read above, has ceased to exist in view of various developments. 


The daily State consumption is reduced to an extent of about 20 MU to 50 MU from 06.05.2016 onwards. Correspondingly the 
peak demand which was around 9000 MW to 9300 MW during the first week of May 2016 is currently reduced to 7200 MW to 
8600 MW. 


Further from past one week (from 18.05.2016 onwards) infirm wind energy during morning and evening peak hours has 

raised considerably injected power is in the range of 650 MW to 1000 MW and average wind injection per day is ranging from 

19 MU 10 26 MUs. State Load Despatch Centre (SLDC) has been able to maintain the grid discipline as per IEGC 

Regulations by its actions. 

Under the circumstances explained above, the extraordinary situation warranting exercise of power under Section 11 of the 

Electricity Act 2003 has since ceased to exit at present due to the changed power situation in the State. Hence this order. 
GOVERNMENT ORDER NO. EN 11 PPT 2015, BENGALURU, DATED : 30" MAY, 2016. 


In the circumstances explained in the Preamble, the directions issued vide Government Order No. EN 11 PPT 2015 dated 16" 


September 2015 in exercise of the powers conferred under section-11 of Electricity Act 2003 in the public interest that all the Generators 
in the State of Karnataka shall operate and maintain their generating stations to maximum exportable capacity and shall supply all 
exportable electricity generated to the State Grid for utilization within the State has been withdrawn with effect from 01-06-2016. 


P.R. 582 By Order and in the name of the Governor of Karnataka, 


5.0.50 


A.A. ೮೧೩೦೦0೩0೩೧೮, 
Under Secretary to Government, 
Energy Department. 





ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59. 


